ಡಾ. ಎಂ. ಜಿ. ಬಿರಾದಾರ 





ಡಾ. ಸಿಂಪಿ ಲಂಗಣ್ಣ 
ವ್ಯಕ್ತಿ ಪರಿಚಯ 


ಡಾ. ಎಂ.ಜಿ. ಬಿರಾದಾರ 
“ಚಿತ್ಕಳಾ', ಸೇಡಂ ರಸ್ತೆ, ಗುಬ್ಬೀ ಕಾಲನಿ, 
ಗುಲಬರ್ಗಾ - 585 105 


ಕರ್ನಾಟಕ ಜಾನಪದ ಪರಿಷತ್ತು 
ನಂ.1, ಜಲದರ್ಶಿನಿ ಲೇ ಔಟ್‌, 
ಎಂ.ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 
ಹೊಸ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು - 560 054 


DR. SIMPI LINGANNA - 

A pen portrait - by DR.M.G. BIRADAR. 

Published by : KARNATAKA JANAPADA PARISHATH. 
7೫೦.1, Jaladarshini Layout, Near M.S. Ramaiah Hospital Gate, 
New B.E.L. Road, Bangalore - 560 054. 

Pages:32 Price: Rs.10 2008. 


ಪ್ರಥಮ ಮುದಣ ೨೦೦೮ 

ಪ್ರತಿಗಳು : ೨೦೦೦ 

ಪುಟಗಳು : ೩೨ 

ಬೆಲೆ : ರೂ. ೧೦ (ಹತ್ತು ರೂಪಾಯಿ) 


ಹಕ್ಕುಗಳು ಲೇಖಕರಿಗೆ ಸೇರಿವೆ 


ಗಂಥ ಪಕಟಣ ಸಲಹಾ ಸಮಿತಿ 
ನಾಡೋಜ ಡಾ. ಜಿ. ನಾರಾಯಣ 
ಶ್ರೀ ಟಿ. ತಿಮ್ಮೇಗೌಡ 

ಶ್ರೀಮತಿ ಇಂದಿರಾ ಬಾಲಕೃಷ್ಣ 

ಶ್ರೀ ಗೊ.ರು. ಚನ್ನಬಸಪ್ಪ 





ರ. Ua 
Fa 
೨6೨ 12125 


EC 
ool oo 62 


ನಾಡೋಜ ಡಾ. ಸಿದ್ದಲಿಂಗಯ್ಯ ದಸ್ನರು 

ಡಾ. ಎಂ.ಎ. ಜಯಚಂದ್ರ ದಸ್ಮರು 

ಪ್ರೊ. ಡಿ. ಲಿಂಗಯ್ಯ ೦ಪಾದಕರು 

ಡಾ. ಚಕ್ಕರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 


ಮುದ್ರಕರು ಕೃತಿಕ ಪ್ರಿ೦ಟ್‌-ಆ್ಯಡ್‌ 
ನಂ. 58, 1ನೇ ಕ್ರಾಸ್‌, ಜೆ.ಕೆ. ಪುರಂ 
ವಿನಾಯಕನಗರ, ಆಡುಗೋಡಿ ಪೋಸ್ಟ್‌ 
ಬೆಂಗಳೂರು - 560 030 
ಮೊಬೈಲ್‌ — 98441 14958 


ಅಧ್ಯಕ್ಷರ ಮಾತು 
೦2, 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಲ್ಲಿ ಜನಪದ 


ಹಚ್ಚು. ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ' ಯನ್ನು 


ಎ <f 


ಪಾರಂಭಿಸಿದೆ. ಜಾನಪದವನು, ಜನಸಾಮಾನರಿಗೆ ತಲುಪಿಸುವುದು ಇದರ 


ವ್‌ 4) 5 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ. ದುಡಿಯುತ್ತಿರುವ 
ಕಲಾವಿದರು, ಕಲೆಗಳು, ಸಂಗ್ರಾಹಕರು, ವಿದ್ವಾಂಸರು, ಸ್ವಾರಸ್ಯಕರವಾದ 


ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ - 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ್ರಸಿದ್ದ ಸಾಹಿತಿ 
ನ೦ಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ 
ತಿಳಿಯಪಡಿಸುತ್ತವೆ. 


L 


ಲ 


ಈ ಜನಪ್ರಿಯ ಮಸ್ತಕ ಮಾಲೆಗೆ ಪ್ರಸಿದ್ಧ ವಿದ್ವಾಂಸರಾದ 
ಡಾ. ಎಂ.ಜಿ.ಬಿರಾದಾರ್‌ ಅವರು ಡಾ. ಸಿಂಪಿ ಲಂಗಣ್ಣ ಅವರನ್ನು ಕುರಿತ 


ಗ್ರಂಥವನ್ನು ಬರೆದುಕೊಟ್ಟಿದ್ದಾರೆ. ಗ್ರಂಥದ ಲೇಖಕರಿಗೂ ಗ್ರಂಥ ಪ್ರಕಟಣಾ 


ಖ 4 


ಪುಸಕವನು. ಸಾಗತಿಸಬೇಕಂದು ಕೇಳಿಕೊಳುತೇನೆ 

ವು ವ್ಸ ಯ ಅಂ 
ಬೆಂಗಳೂರು ಜಿ. ನಾರಾಯಣ 
೦೧-೦೧-೨೦೦೮ ಅಧ್ಯಕ್ಷರು 


ಕರ್ನಾಟಕ ಜಾನಪದ ಪರಿಷತ್ತು 


ಒಂದು ಮಾತು 


ಕರ್ನಾಟಕ ಜಾನಪದ ಪರಿಷತ್ತು "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ' 
ಯಲ್ಲಿ ಕಿರುಹೊತ್ತಿಗೆಗಳನ್ನು ಪ್ರಕಟಿಸುವ ಸ್ತುತ್ಯ ಯೋಜನೆಯೊಂದನ್ನು 
ಹಾಕಿಕೊಂಡಿದೆ. ಅದರಲ್ಲಿ ಜಾನಪದ ದಿಗ್ಗಜ ಸಿಂಪಿ ಲಿಂಗಣ್ಣನವರನ್ನು, 
ಕುರಿತು ಬರೆಯಲು ನ ನನ್ನನ್ನು ಪರಿಷತ್ತು ಕೇಳಿಕೊಂಡಿತು. ಮೊದಲನೆಯದಾಗಿ. 
ಕರಿಯನ್ನು ಕನ್ನಡಿಯಲ್ಲಿ ನಿಲ್ಲಿಸಿದಂತೆ ಕಿರಿದಾಗಿ ಬರೆಯುವುದು ಕಷ್ಟ. 


ಎರಡನೆಯದಾಗಿ" pet ಜಸಪಿಯತೆ ನನ್ನನ್ನು ಕಾಡಿತು. ನಾನು ಜನಪಿಯನಾಗಿ 
ಬದುಕುತ್ತೇನೆಂಬಪ್ಪೇ ಕಷ್ಟ ಜನಪ್ರಿಯ ಪುಸ್ತಕ ಬರೆಯುವ ಕೆಲಸ! ಒಂದು 
ಪುಸ್ತಕ ಹಲವರಿಂದ ಓದಿಸಿಕೊಂಡ ಮೇಲೆ ಅದರ ಜನಪಿಂರುತೆ 
ನಿರ್ಣಯವಾಗಬೇಕಲ್ಲದೇ, ಜನಪ್ರಿಯ ಪುಸ್ತಕ ಬರೆಯುತ್ತೇನೆಂದು 


ಹೇಳಿಕೊಳ್ಳುವುದು ಗೌರವದ ಮಾತಾಗಲಾರದೇನೋ! 


ಡಾ. ಲಿಂಗಣ್ಣನವರು ಪ್ರಮುಖವಾಗಿ ಜಾನಪದ ಕೃಷಿಕರು. ಆದರೆ 
ಅಷ್ಟೇ ವ್ಯಾಪಕವಾಗಿ "ಜನಪದ ಸ ಸಾಹಿತ್ಯವಲ್ಲದ್ದನ್ನೂ ಬರೆದಿದ್ದಾರೆ. ನಿಜವಾದ 
ಸಾಹಿತಿ ಏನನೂ ಸ ಎಲ್ಲವನ್ನೂ ಸ ಸಾಹಿತ್ಯಿಕವಾಗಿ ಬರೆಯಬಲ್ಲ. ಡಾ. ಸಿಂಪಿಯವರು 
ಅರವಿಂದರ ದಾರ್ಶನಿಕ ಸಾಹಿತ್ಯವನ್ನು £ ನಿವುಲವಾಗಿಯೇ ಬರೆದಿದ್ದಾರೆ. ಇದಕ್ಕಾಗಿ 
ಅದೆಲ್ಲವನ್ನೂ ಚಿತ್ರಿಸಿದಾಗಲೇ ಅವರ ವ್ಯಕ್ತಿತ್ತಕ್ಕೆ ಈ ಕೃತಿ ಕಿರು ಕಿಂಡಿಯಾಗಬೇಕು. 
ಕೇವಲ ಅದರ ಜಾವದ ಸಾಹಿತ ಕೃಷ್ಣೇ ಈ "ಕೃತಿ ಸೀಮಿತವಾಗದಂತೆ 
ನೋಡಿಕೊಂಡಿದ್ದೇನೆ. ನನ್ನ ಉದ್ದೇಶ "ಡಾಕ್ಟರ್‌ ಸಿಂಪಿ ಲಿಂಗಣ್ಣನವರ ಸಾಧನೆ 
ಮತ್ತು ವ್ಯಕ್ತಿತ್ವದ ಪೂರ್ಣ ಚಿತ್ರಣ ಓದುಗರಿಗಾಗಬೇಕೆಂಬುದು. ಡಾ. ಲಿಂಗಣ್ಣನವರು 
ಏನೇ ಬರೆದರೂ ಅವರ ದೃಷ್ಟಿಕೋನ ವಸ್ತು ಎಚಾರ, ಅಭಿವ್ಯಕ್ತಿ ಶಕ್ತಿ ಎಲ್ಲವೂ 
ಜಾನಪದೀಯವಾಗೇ ಇರುವುದು. ಯಾಕೆಂದರೆ ಅವರ ಸಾಹಿತ್ಯದ ಮೂಲದ್ರವ್ಯವೇ 
ಜಾನಪದ. ಈ ಭಾ ಜಾನಪದ ವಿದ್ವಾಂಸ ಡಾ. ಸಿಂಪಿ ಲಿ೦ಗಣ್ಣನವರ 
ವ್ಯಕ್ತಿತ್ವವನ್ನು ಅವರ ಇನು ಳಿದ ಸ ಸಾಹಿತ್ಯ ಪ್ರ ಪಕಾರಾವಲೋಕನದೊಂದಿಗೆ ಈ ಕಿರು 
ಕಾಗದದ ಮೇಲೆ ಚಿತಿ ತ್ರಿಸಲೆತ್ತಿ, ಸಿದ್ದೇನೆ. ಇದರಿಂದ ಪರಿಷತ್ತಿನ ಉದ್ದೇಶ 
ಸಾರ್ಥಕವಾದೀತಂದು ಜನಿಸುವ 


ಡಾ. ಸಿಂಪಿ bi | ತೀರ ಹ ತ್ರಿರದವನಾಗಿದ್ದ ನಾನು ಅವರನ್ನು 
ಕುರಿತು ಈಗಾಗಲೇ ಸಾಕಷು ಷ್ಟು ಬರೆದಿದ್ದೇನೆ. ಅಂಥದರಲ್ಲಿ ಇದೂ ಬರು ಈ 
ಕಲಸಕ್ಕೆ ನನ್ನನ್ನು ನಿಯೋಜಿಸಿದ ಪರಿ ಷತ್ರಿನ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳು. 


ಗುಲಬರ್ಗಾ ಮ.ಗು. ಬಿರಾದಾರ 


ಡಾ. ಸಿಂಪಿ ಲಂಗಣ್ಣ 


ಜಾನಪದದ ಇನ್ನೊ ೦ದು ಹೆಸರು ಡಾ. ಸಿಂಪಿ ಲಿಂಗಣ್ಣ. ಅವರು 
ಉಂಡದ್ದು ಉಟ್ಟದ್ದು ನೋ ಡಿದ್ದು ಮಾಡಿದ್ದು, ಆಡಿದ್ದು ಹಾಡಿದ್ದು ಎಲ್ಲವೂ 
ಜಾನಪ ದೆ. 'ಬವರಿಳಿವ ದುಡಿಮೆ, ಹೊಟ್ಟೆ ತುಂಬದ ಬಡತನ 
ಲಿಂಗಣ್ಣನವರಿಗೆ ಜಾನಪದ ಕಲಿಸಿದ ಪಾಠಶಾಲೆಗಳು. ಬದುಕಿನಲ್ಲಿ ಅವರು 
ಪಟ್ಟ ಕಪ್ಪ ಅನುಭವಿಸಿದ ಅಳಲು ಅಷ್ಟಿಷ್ಟಲ್ಲ. ಇದರಿಂದಾಗಿ ಅವರೊಬ್ಬ 
ಜಾನಪದ ತಜ್ಞ ಎದ್ವಾಂಸರಾಗಲು ಸಾಧ್ಯವಾಯಿತು ಎಂಬುದಂತೂ 
ಸತ್ಯ. 
ಸಂಕಷ್ಟದ ಬಾಲ್ಯ 


ವ 


ಅವರು ಹುಟ್ಟಿ ಬೆಳೆದದ್ದು ವಿಜಾಪುರ ಜಿಲ್ಲೆಯ ಳ್ಳ. 
1905 ಫೆಬ್ರವರಿ ಹನ್ನೊಂದನೆಯ ದಿನ. ತಂದೆ ಶಿವಯೋಗಪ್ಪ, 
ಸಾವಿತ್ರಿ ಈರಪ್ಪ ಒಡಹುಟ್ಟಿದ ಅಣ್ಣ, ಮುಂದೆ ಲಿಂಗಣ್ಣನಾದ pe $k 
ಈ ದಂಪತಿಗಳ. ಎರಡನೆಯ ಚಿರಂಜೀವ. ಅನಂತರ ಹುಟ್ಟಿದ ಹೆಣ್ಣು 
ಮಗು ಬಹಳ ಕಾಲ ಬದುಕಲಿಲ್ಲ. ದುರಂತವೆಂದರೆ ಇವರ ತಾಯಿ 
ಸಾವಿತ್ರಿಯ ಸಾವು! ಆಗ ನಾಗಪ ನನಿಗೆ ಕೇವಲ ಒಂದೂವರೆ ವರ್ಷ! 
ಮಗು ನಾಗಪ್ಪ ಅಜ್ಜಿ ದಾನಮ್ಮನ 'ಉಡಿಗೆ ಬಿದ್ದ ಅಜ್ಜಿ ಪ್ರೀತಿಯಿಂದ 
ಮೊಮ್ಮಗನನ್ನು ನಾಗಲಿಂಗ ಎಂದೇ ಕರೆಯುತ್ತಿದ್ದಳು. ಬರಬರುತ್ತ ನಾಗ 
ಮಾಯವಾಗಿ "ಲಿಂಗ' ಮಾತ್ರ ಉಳಿಯಿತು. ಈ ಲಿಂಗನೇ ಮುಂದೆ 
ಲಿಂಗಣ್ಣನಾಗಿ, ಗುಣಮಾನ್ಯ ಡಾ. ಸಿಂಪಿ ಲಿಂಗಣ್ಣನಾದ. 

"ಸಿಂಪಿ' ಈ ಮನೆತನದ ವೃತ್ತಿಮೂಲ ಅಡ್ಡಹೆಸರು. ಬಟ್ಟೆ 
ಹೊಲಿಯುವುದು, ನೂಲಿಗೆ ಬಣ್ಣ ಹಾಕುವುದು, ನೇಕಾರಿಕೆ ಇವರ ಕಸಬು. 
ಇದರಿಂದಾಗಿ "ಲಿಂಗಣ್ಣ' ಸಾಹಿತ್ಯ ಸಾಗರದ "ಸಿಂಪಿ ಲಿಂಗಣ್ಣ' ನೆನಿಸಿ 
ಖ್ಯಾತನಾಮನಾದ. 


6 ಡಾ. ಸಿಂಪಿ ಲಿಂಗಣ್ಣ 


ತಂದೆ ಶಿವಯೋಗಪ್ಪ ಮನೆತನದ ವೃತ್ತಿಯ ಜೊತೆಗೆ 
ಕಲಾಪ್ರವೃತ್ತಿಯನ್ನೂ ರೂಢಿಸಿಕೊಂಡಿದ್ದ. ಬಯಲಾಟದ ಕಲಾಕಾರನಾಗಿ 
ಹೆಸರು ಮಾಡಿದ್ದ. ಮಗ ಈರಣ್ಣನನ್ನು ಕರಡೀಮಜಲು Ka, 
ಪರಿಣತನಾಗುವಂತೆ ನೋಡಿಕೊಂಡಿದ್ದ. ಹೀಗೆ ಲಿಂಗಣ್ಣನಿಗೆ ಜನ 
ಕಲೆಗಳ ಹಿನ್ನೆಲೆಯೂ ಪಾಪವಾಗಿತ್ತು ಲಿಂಗಣ್ಣ ತಂದೆಯ ಅಗ, 
ಸಂತೆ ತೆ-ಜಾತ್ರೆ ಸುತ್ತಾಡುತ್ತಿದ್ದ `ಮಗುವಾಗಿದ್ದ ತಂದೆ ಆಡಿದ ಬೈಲಾಟದ 
ಪಾತ್ರ, ಅಣ್ಣನ ಕರಡೀ ಮಜೀ ಲದ ಗತು, ನಾದ ಬಾಲಕ ಲಿಂಗಣ್ಣನ ಮುಗ್ಧ 
ಮನದಲ್ಲಿ "ಮೂಡಿ ಮೊಳಕೆಯೊಡೆದವು. ಅದರಂತೆ ಮನೆತನದ ವೃತ್ತಿ 
ಪರಿಸರ. ಹಳ್ಳಿಯ ಜನಜೀವನದ ಬದುಕಿನ ವಿಧಾನ ಲಿಂಗಣ್ಣನ 
ಮನದಾಳಕ್ಕಿಳಿದು, ಜಾನಪದ ಸಾರ ಹೀರಲು ಬೇರುಬಿಟ್ಟವು. ಹೀಗೆ 
ಬೆಳೆದ ಜಾನಪದ ಆಸಕ್ತಿ ಲಿಂಗಣ್ಣನವರಿಗೆ ತೀರ ಸಹಜ. 

ಮಗು ಲಿಂಗಣ್ಣನಿಗೆ ಇನ್ನೂ ಲೌಕೀಕದ ಅರಿವು ಮೂಡಿರಲಿಲ್ಲ. 
ಮಕ್ಕಳೊಡನಾಡುತ್ತ ಅಕ್ಷರಾಭ್ಯಾಸ ಮಾಡುವ ಕಾಲ. ಹನ್ನೊಂದರ 
ಬಾಲ್ಯಾವಸ್ಥೆ ಸಯಲ್ಲಿದ್ದಾಗಲೇ ತಂದೆ ಶಿವಯೋಗಪುನವರೂ ಶಿವಾಧೀನರಾದರು. 
ಲಿಂಗಣ್ಣ “ಈಗ. ಪೂರ್ಣ ಪರದೇಶಿ! ಅಣ್ಣ ಅತ್ತಿಗೆಯರ ಆಸರೆ 
ಅನಿವಾರ್ಯವಾಯು. ಅತ್ತಿಗೆ ಗುರುಬಾಯಿಯ "ಕೆಂಗಣ್ಣು ಇಕ್ಳುಳ ಕೃಗಳ 
ಹಿಡಿತದಲ್ಲಿ ಬಾಲ್ಕದ ಸ ಸ್ವಾತಂತ್ರ್ಯವೂ ಕಳೆದುಹೋಯಿತು. ಅವಳು ಹಾಕಿದ್ದನ್ನು 
ತಿಂದು, ಹೇಳಿದ್ದನ್ನು ಮಾಡುವುದೇ ಬಿಡದ ಕರ್ಮವಾಯ್ತು. ಹೀಗಾಗಿ 
ಲಿಂಗಣ್ಣನ ಬಾಲ್ಯದ ದಿನಗಳು ತೀರ ಕಷ್ಟದವಾಗಿದ್ದವು. 

ಲಿಂಗಣ್ಣ ಶಾಲೆಗೆ ಹೋಗುವುದು, ಮನೆಕೆಲಸ ಇಲ್ಲದಾಗ, ಇಲ್ಲವೆ 
ಅವು ಮುಗಿದ “ಮೇ ಲೆ. ಅವನು ಶಾಲೆಗೆ ಹೋಗುವ ಮೊದಲೇ ವಿಶೇಷ 
ಲೌಕಿಕಾನುಭವಿ, ಪ್ರಕೃತಿಪ್ರಿಯನಾಗಿದ್ದ. ಶಾಲೆಯಲ್ಲಿ ಕಲಿಯುವುದಕ್ಕಿಂತ, 
ಅಣ್ಣ ಅತ್ತಿಗೆಯರು ಹೇಳಿದ ಕೆಲಸದಲ್ಲೇ ವ್ಯವಹಾರ ಸಂಪನ್ನನಾದ. ಆದರೆ 
ಹುಡುಗ ಎಲ್ಲದರಲ್ಲೂ ಚುರುಕು, ಚಾಣಾಕ್ಷನೆಂದು ಜನ ಹೊಗಳುತ್ತಲೇ 
ಇದ್ದರು. ಅಡುಗೆ ಮನೆಯಿಂದ ಅಂಗಳದರೆಗಿನ ಯಾವ ಕಲಸವನ್ನೂ 


ಡಾ. ಸಿಂಪಿ ಲಿಂಗಣ್ಣ 7 


' ತಟ್ಟನೆ ಮಾಡಿ ಮುಗಿಸುತ್ತಿದ್ದ. ಅಣ್ಣ ಶಾಲೆಗೆ ಹೋಗೆಂದರೆ ಅತ್ತಿಗೆ 
ಬೇಡವೆನ್ನುವಾಕೆ. 


ಹರೆಯದ ಹೊಸ್ತಿಲಲ್ಲಿ 


1913ರಲ್ಲಿ ಹಿರಿಯರಾದ ಚನ್ನಮಲ್ಲಪ್ಪ ಗಲಗಲಿ (ಮಧುರಚನ್ಸ),. 
ಅವರು ಶಾಲೆಯ ವಿಚಾರ ಲಿಂಗಣ್ಣನ ತಲೆಯಲ್ಲಿ ಹಾಕಿದರು. ಇದರಿಂದಾಗಿ 
ಲಿಂಗಣ್ಣ ಶಾಲೆಯ ಕಡೆಗೆ ವಿಶೇ ಷೆ ಗಮನ ಹರಿಸಿದ. ನಸುಕಿನಲ್ಲೇ ಎದ್ದು 
ಮನೆಗೆಲಸ ಮುಗಿಸಿ ಶಾಲೆಗೆ ಹೋಗುವ ಇಚಾ ಶಕ್ತಿಯನ್ನು ಬೆಳೆಸಿಕೊಂಡ. 
ಹೀಗಾಗಿ ಪಾಥಮಿಕ ಹಂತದ ಮುಲ್ಕೀ ಪರೀಕ್ಷೆಯಲ್ಲಿ ಜಿಲ್ಲೆಗೇ ಪ್ರಥಮನಾಗಿ 
ಪಾಸಾಗಿ ಎಲ್ಲರಿಗೂ ಅಚ್ಚರಿ ಜಾಡಿ ಹೈಸ್ಕೂಲ್‌ ಶಿಕ್ಷಣಕ್ಕೆ ವಿಜಾಪುರಕ್ಕೆ 
ಹೋಗುವುದು ಆರ್ಥಿಕ ದ ದೃಷ್ಟಿಯಿಂದ ಅಸಾಧ್ಯಯವೇ. ಆಗಿತ್ತು. 


ಸದೃಢಕಾಯದ ಲಿಂಗಣ್ಣ ಅಣ್ಣನೊಡನೆ ನೇಯ್ಗೆಯ ಕೆಲಸದಲ್ಲಿ 
ನೆರವಾದ. ಸಂತೆಯಲ್ಲಿ ಕಾಳುಕಡಿ ಮಾರಾಟ ಮಾಡುತ್ತಿದ್ದ ಅತ್ತಿಗೆಗೆ 
ಎಲ್ಲ ರೀತಿಯಲ್ಲಿ ನೆರವಾದ. ಆಗಾಗ ಆಡುಗಳನ್ನು ಮೇಯಿಸಲು ಅಡವಿಗೆ 
ಹೋಗುವುದು, ಹಸಿದ ಹೊಟ್ಟೆ, ಬರಿಗಾಲು, ಅಳಲು ಕೇಳುವವರೇ ಇಲ್ಲ. 
ಬರಬರುತ್ತಾ ಸೀರೆ ನೇಯುವುದನ್ನೂ ಕಲಿತ. ಆದರೆ ಲಿಂಗಣ್ಣನಿಗೆ 
ಓದಿನ ಹುಚ್ಚು ಮಾಸ ಸರನಾಗಬೇಕೆಂಬ ಉತ್ಕಟ ಹಂಬಲ. ಹಗಲು 
ನೇಯ್ಗೆಯ ಕೆಲಸ ಮಾಡಿ ರಾತ್ರಿ ಓದುವ ಹವ್ಯಾಸ ಹೆಚ್ಚಿಸಿಕೊಂಡ. ಕನ್ನಡದ 
ಹಲವಾರು ಕೃತಿಗಳ ಅಧ್ಯಯನ ಮಾಡಿದರು. ಅದರ ಫಲದಿಂದಾಗಿ 
ಹಲವು ಗೆಳೆಯರ ಸಹಾಯದಿಂದ ಚಡಚಣದಲ್ಲಿ 'ವಾಗ್ದಿಲಾಸ' 
ವಾಚನಾಲಯ ಆರಂಭಿಸಿದರು. ಊರಿನ ತರುಣರಿಗೆ ಓದಿನ ಚಟ 
ಅ೦ಟಿಸಿದರು. ಸ೦ಜೆ ಹತ್ತಾರು ಜನ ಕೂಡಿ, ವರ್ತಮಾನ ಪತ್ರ ಓದುವುದು, 
ಪುಸ್ತಕ ಓದಿ ಚರಿತ್ರೆ, ಕಥೆ ಹೇಳುವುದು. ಹೀಗೆ ಒಂದು ರೀತಿಯ 
ಅಕ್ಷರಾಂದೋಲನ ಆರಂಭಿಸಿದ್ದಲ್ಲದೆ, ಬಯಲಾಟ ಆಡಿಸುವುದು, ಜನಪದ 
ಹಾಡು ಹೇಳುವುದು ಮೊದಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದರು. 
ಸ್ವತಃ ನಾಟಕ ಬರೆದು ಪಾತ್ರವಹಿಸಿ ನಾಟಕ ಮಾಡಿಸಿದರು. 


ಜನರ೦ಜನೆ, ಜನಜಾಗೃತಿ ಅವರ ಉದ್ದೇಶವಾಗಿತ್ತು. ಸರ್ಕಸ್‌ 
ನೋಡಿಬ೦ದ ಲಿಂಗಣ್ಣ ಅ೦ಗ ಚಮತ್ಕಾರಗಳನ್ನು ಪ್ರದರ್ಶಿಸಿ ಜನರನ್ನು 
ಬೆರಗುಗೊಳಿಸಿದರು. ಆದರೆ ಅವರೇ ಬರೆದ "ಮರೆಮುಚ್ಕಕ' ನಾಟಕ 
ಮಾಡಿಸಿದಾಗ ಊರ ಜನ ಲಿಂಗಣ್ಣನ ಮೇಲೆ ತಿರುಗಿಬಿದ್ದರು. ಆ 
ನಾಟಕದಲ್ಲಿ ದಲಿತರೊಡನೆ ಸಹಭೋಜನದ ಸನ್ನಿವೇಶವಿತ್ತು. ಅದನ್ನು 
ಅರಗಿ ಗಿಸಿಕೊಳ್ಳಲಾ ಗದ ಕೆಲ ಪ್ರಮುಖರು ಲಿಂಗಣ್ಣನಿಗೆ ಬಹಿಷ್ಕಾರ ಹಾಕಿದರು! 
ಸಂಪ್ರದಾಯ ವಿರೋಧಿ ಎಂದು ಪ್ರತಿಭಟಿಸಿದರು. ಆಗಲೇ ಲಿಂಗಣ್ಣ 
ಖಾದೀ ಧರಿಸಿ ಗಾ೦ಧೀವಾದಿಯಾದರು. ಜನಪದ ಸಾಹಿತ್ಯ ಸಂಗ್ರಹದಲ್ಲಿ 
ತಮ್ಮನ್ನು ತೊಡಗಿಸಿಕೊಂಡರು. ಜಯಕರ್ನಾಟಕ ಪತ್ರಿಕೆಯಲ್ಲಿ ಅವುಗಳನ್ನು 
ಪ್ರಕಟಿಸಿದರು. ಲಿಂಗಣ್ಣನವರು ಶಿಕ್ಷಕನಾಗಿ ಎಲ್ಲಿಗಾದರೂ ಹೋಗಬೇಕೆಂದು 
ಹಲವಾರು ಅರ್ಜಿ ಹಾಕಿದರು. ಅವರ ಆಸೆ ಕೈಗೂಡಲಿಲ್ಲ. ಆದರೆ 
ಲಿಂಗಣ್ಣನಂಥ ಆದರ್ಶವಾದಿಗೆ, ಆ ಪರಿಸರದಲ್ಲಿ ಸು | ಇಲ್ಲದೆ 
ಮುಂದೆ ದಾರಿಕಾಣದ ಸ್ಥಿತಿ ಪ್ರಾಪ್ತವಾಯ್ತು 


ಸಾಹಿತಿಗಳ ಸ ಪರ್ಕದಲ್ಲಿ 


1923ರಲ್ಲಿ ಲಿಂಗಣ್ಣ ಧಾರವಾಡದ ಶಿಕ್ಷಕರ ಟ್ರೇನಿಂಗ್‌ ಕಾಲೇಜಲ್ಲಿ 
ತರಬೇತಿಗಾಗಿ ಆಯ್ಕೆಯಾದರು. ಎಲ್ಲಿಂದಲೋ ಬಂದ ಬೆಳಕಿನಂತೆ, 
ಸ ಬದುಕಿಗೆ ದಾರಿ ತೋರಿಸಿದ ಪ್ರಸಂಗವಿದು. ಧಾರವಾಡಕ್ಕೆ 
ಹೋಗಲೂ ದುಡ್ಡಿಲ್ಲದ ಲಿಂಗಣ್ಣ ಹಲವಾರು ಸಂಕಷ್ಟಗಳನ್ನೆದುರಿಸಿ ತರಬೇತಿಗೆ 
ಸೇರಿದರು. ಈ ತರಬೇತಿಯ ಜೊತೆ ಅವರು ಪಡೆದ ಹಲವು ಸಾಹಿತಿಗಳ 
ಸಂಪರ್ಕ ಅವರಿಗಾದ ದೊಡ್ಡ ಲಾಬಿ. ದ.ರಾ.ಬೇಂದ್ರೆ, 
ವಿನೀತರಾಮಚ೦ದ್ರರಾಯ, ಮ.ಪ್ರಪೂಜಾರ, ಶಂಬಾ ಜೋಷಿ, ಬೆಟಗೇರಿ 
ಕೃಷ್ಣಶರ್ಮ ಮೊದಲಾದ ಸಾಹಿತಿಗಳ ಪರಿಚಯ ಒಡನಾಟದಲ್ಲಿ ಬಹಳಷ್ಟು 
ಜೀವನೋತ್ಸಾಹ ಪಡೆದರು. ಇವರೆಲ್ಲರ ಸಾಹಿತ್ಕಿಕ ಪ್ರಭಾವ ಸಾಕಷ್ಟಾದುದನ್ನು 
ಅವರು ಸದಾ ಸ್ಥರಿಸುತ್ತಿದ್ದರು. ಆಲೂರ ವೆಂಕಟರಾಯರು ಈ 
ಊರ್ಧಮುಖ ಚೇತನಕ್ಕೆ ಸಾಕಷ್ಟು ಮಾರ್ಗದರ್ಶನ ನೀಡಿದರು. 


ಡಾ. ಸಿಂಪಿ ಲಿಂಗಣ್ಣ 9 


ಜಯಕರ್ನಾಟಕದಲ್ಲಿ ಅವರ ಲೇಖನಗಳನ್ನು ಪ್ರಕಟಿಸಿ ಪ್ರೋತ್ಸಾಹಿಸಿದರು. 
ಸಿಂಪಿಯವರಿಗೆ ತಾನು ಶಿಕ್ಷಕನಾಗುತ್ತೇನೆ ಎಂಬ ಉತ್ಪಾಹಕ್ಕಿಂತ 
ಸಾಹಿತಿಯಾಗುತ್ತೇನೆಂಬ ಹುಮ್ಮಸ್ಸು ಹಿರಿದಾಗಿತ್ತು. ಈ ಸಾಹಿತಿಗಳ 
ಸಂಪರ್ಕವನ್ನು ಲಿಂಗಣ್ಣ ಜೀವನದುದ್ದಕ್ಕೂ ಗೌರವದಿಂದ ಕಾಯ್ದುಕೊಂಡು 
ಬಂದರು. 


ಕನಸುಗಾರ ಶಿಕ್ಷಕ 


ಸಿಂಪಿ ಲಿಂಗಣನವರು 1925ರಲ್ಲಿ ಇಂಡೀ ತಾಲ್ಲೂಕಿನ ಭತಗುಣಕಿ 
ಹಳ್ಳಿಯ ಶಾಲಾಶಿಕ್ಷಕರಾಗಿ ನೇಮಕಗೊಂಡರು. ಅವರಿಗೆ ವೃತ್ತಿಯಲ್ಲಿ 
ಅಪಾರ ಉತ್ಸಾಹ. ಮಕ್ಕಳ ಭವಿಷ್ಯ ರೂಪಿಸುವ ಅತ್ಯಾಕಾಂಕ್ಷೆ. ಇವಕ್ಕೂ 
ಮಿಕ್ಕ ತುಡಿತ ಕನ್ನಡಾಭಿಮಾನ, ದೇಶಪ್ರೇಮ. ಇದಕ್ಕಾಗಿ ಶಾಲೆ ಮತ್ತು 
ಸಮಾಜ ಎರಡನ್ನೂ ತಮ್ಮ ಕಾರ್ಯಕ್ಷೇತ್ರವಾಗಿಸಿಕೊಂಡರು. ಶಿಕ್ಷಣ 
ಮಕ್ಕಳ ಮನೋವಿಕಾಸಕ್ಕಾದರೆ, ಜನಮನೋವಿಕಾಸಕ್ಕೆ, ಸಾಮಾಜಿಕ 
ಪರಿವರ್ತನೆಗೆ ಸಾಹಿತ್ಯ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡರು. ಮರಾಠಿ 
ಪ್ರಭಾವದ ಆ ಊರಲ್ಲಿ ಕನ್ನಡ ಚಟುವಟಿಕ ಆರಂಭಿಸುವುದು ಅವರ 
ಆದ್ಯ ಕರ್ತವ್ಯವಾಯಿತು. “ಮುದ್ದು ಮಕರಂದ' ಮೊದಲಾಗಿ ಕನ್ನಡ 
ಕೈಬರಹದ ಪತ್ರಿಕೆ ಸಿದ್ಧಪಡಿಸಿ ಅದರಲ್ಲಿ ಮಕ್ಕಳಿಗೆ ಮಾಸ್ತರರಿಗೆ ಹಡಯ ೪ 
ಜ್‌ ಮಾಡಿಕೊಟ್ಟರು. ಊರಲ್ಲಿ ಹಾಡುವವರ ಜನಪದ ಹಾಡುಗಳನ್ನೂ 
ಅದರಲ್ಲಿ ಸೇರಿಸಿದರು. 1926 ರಲ್ಲಿ “ದೇಶಭಕ್ತಿಯ ಕಥೆಗಳು' ಮತ್ತು 
1930 ರಲ್ಲಿ ಬಾರತೀಯ ಮಹಾಪುರುಷರು” ಕೃತಿಗಳನ್ನು ಪ್ರಕಟಿಸಿ 
ದೇಶಾಭಿಮಾನವನ್ನು ಜಾಗೃತಗೊಳಿಸುವ ಪ್ರಯತ್ನ ಸರಿ: ಆದರೆ 
ಓದು ಬರಹ ಚ! ಆ ಕಾಲದಲ್ಲಿ ಜನಮನಕ್ಕೆ ಸಂಸ್ಕಾರ ಕೊಟ್ಟು, 
ವೈಚಾರಿಕತೆಯನ್ನು ಬೆರಸುವ ಉದ್ದೇಶದಿಂದ, ನಾಟಕ ಮಾಧ್ಯಮದಲ್ಲಿ 
ಕಾರ್ಯಾರಂಭ ಮಾಡಿದರು. 1928ರಲ್ಲಿ ದೇಶದ್ರೋಹಿ ನಾಟಕವನ್ನು 
ಮಕ್ಕಳಿ೦ದ ಆಡಿಸಿದರು. ಮೇಟಿ ಎದ್ಕೆಯ "ಮೇಲ್ಮೈ ಸಾರುವ "ಜನಜೀವನ" 
ನಾಟಕವನ್ನು ಹಲವಾರು ಹಳ್ಳಿಗಳಲ್ಲಿ "ಆಡಿಸಿದರು. 


10 ಡಾ. ಸಿಂಪಿ ಲಿಂಗಣ 


ಸಿಂಪಿ ಲಿಂಗಣ್ಣನವರ ಸಾಮಾಜಿಕ ಕಳಕಳಿ ಕೇವಲ ಬರಹಕ್ಕಷ್ಟೇ 
ಸೀಮಿತವಾಗಿರಲಿಲ್ಲ. ಅದು ಬರಗಾಲಕ್ಕೂ ಕೈಹಾಕಿತು. ವಿಜಾಪುರ ಜಿಲ್ಲ 
ಬರಗಾಲಕ್ಕೆ ಸದಾ ಬಲಿ. ಮಳೆ-ಬೆಳೆ ಇಲ್ಲ. ಕೂಳು-ನೀರಿಲ್ಲ. 
ದನಕರುಗಳಿಗೆ ಮೇವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರಕಾರ ತಗಾಯೀ 
ವಸೂಲಿಗೆ ಒತ್ತಾಯಿಸಿ ರೈತರಿಗೆ ಹಿ೦ಸೆಕೊಡಹತ್ತಿತು. ತಗಾಯಿ ಕೊಡದವರ 
ತಲೆಯ ಮೇಲೆ ಕಲ್ಲು ಹೊರಿಸಿ ಉರಿಬಿಸಿಲಲ್ಲಿ ನಿಲ್ಲಿಸುವ ಶಿಕ್ಷೆ. ಅಲ್ಲದೆ 
ಮನೆ ಜಪ್ತಿ ಮಾಡುವ ಹೆದರಿಕೆ ಹಾಕುತ್ತ, ಕಂದಾಯ ಅಧಿಕಾರಿ “ಎಲ್ಲರನ್ನೂ 
ಗೋಳಾಡಿಸ ಹತ್ತಿದರು. ಆಗ ಸಿಂಪಿ ಶಿಕ್ಷಕರು ರೈತರನ್ನು ಒಗ್ಗೂಡಿಸಿ 
ಪ್ರತಿಭಟನೆಗೆ ಇಳಿದರು. ಸತ್ಯಾಗ್ರಹ ಮಾಡಿದರು. ಸ ಕಲೆಕ್ಟರರಿಗೆ 
ಬರಹದಲ್ಲಿ ಸಾಮೂಹಿಕ ದೂರು ನೀಡಿದರು. ತಹಶೀಲದಾರರು ಒಕ್ಕಲಿಗರ 
ಕ್ಷಮೆ ಕೇಳಬೇಕು. ತಗಾಯಿ ವಸೂಲಿಯನ್ನು ಕೂಡಲೇ ನಿಲ್ಲಿಸಬೇಕೆಂದು 
ಆಗ್ರಹಿಸಿದರು. ತಗಾಯೀ ವಸೂಲಿ ನಿಂತಿತು. ಆದರೆ, ಶಿಕ್ಷಕ 
ಲಿಂಗಣ್ಣನವರನ್ನು ಇಂಗಳೇಶ್ವರ ಗ್ರಾಮಕ್ಕೆ ವರ್ಗಮಾಡಿದರು. 


ಲಿಂಗಣ್ಣನವರು ಶಾಲೆಯ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. 
ಊರಿನ ಎಲ್ಲ ಆಗುಹೋಗುಗಳಲ್ಲಿ ಭಾಗಿಯಾಗಿರುತ್ತಿದ್ದರು. ಮಕ್ಕಳಲ್ಲಿ 
ರಾಷ್ಟ್ರಾಭಿಮಾನ ತುಂಬುವ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸದಾ 
ನಿರತರಾಗಿರುತ್ತಿದ್ದರು. ಅವರು ಮಕ್ಕಳ ಚಾರಿತ್ರಿಕ ವೃದ್ಧಿಯ 
ಕನಸುಗಾರರಾಗಿದ್ದರು. 


1930 ರಲ್ಲಿ ಶಿಕ್ಷಕ ಲಿ೦ಗಣ್ಣನವರನ್ನು ಇಂಗಳೇಶ್ವರದಿ೦ದ ಹಲಸಂಗಿ 
ಶಾಲೆಗೆ ವರ್ಗಮಾಡಿದರು. ಅದು ಮಧುರಚೆನ್ನರ ಊರು. ಅಲ್ಲಿ ತಮ್ಮ 
ಕನಸುಗಳನ್ನೆಲ್ಲ ಬಿತ್ತಿ ಬೆಳಸಿ, ಆ ಗ್ರಾಮವನ್ನು ಕರ್ನಾಟಕದ ಸಾಂಸ್ಕೃತಿಕ, 
ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಕೇ೦ದ್ರವಾಗಿಸುವಲ್ಲಿ ಯಶಸ್ವಿಯಾದರು. ಅಲ್ಲಿ 
ಗಣೇಶೋತ್ಸವ, ನಾಡಹಬ್ಬಗಳನ್ನು ಆಚರಿಸುತ್ತ ಮಕ್ಕಳ ಮನದಲ್ಲಿ ಹೊಸ 
ಹುಮ್ಮಸ್ಸು ಹುಟ್ಟುಹಾಕಿದರು. ಇಡೀ ಹಳ್ಳಿಯಲ್ಲಿ ಶಿಸ್ತು ಒಗ್ಗಟ್ಟು ಸ್ಥಾಪಿಸಲತ್ಲಿಸಿ 
ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಿದರು. ಈ ಕಾರ್ಯಕ್ರಮಗಳಲ್ಲಿ ಹಾಡು, 


ಡಾ. ಸಿಂಪಿ ಲಿಂಗಣ್ಣ 11 


ಕುಣಿತ, ವಿವಿಧ ಸ್ಪರ್ಧೆಗಳನ್ನು ಏರಡಿಸಿ ಎಲ್ಲರೂ ಪಾಲ್ಗೊಳ್ಳುವಂತೆ 
ಮಾಡಿದರು. ತಾವೇ ಬರೆದ ನಾಟಕಗಳನ್ನಾಡಿಸುವುದರ ಜೊತೆಗೆ ಸುತ್ತಲಿನ 
ಹಳ್ಳಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾದರು. ಗ್ರಾಮೀಣ ಕಲಾಕಾರರೂ 
ಅದರಲ್ಲಿ ಪಾಲ್ಗೊಂಡು ತಮ್ಮ ಕಲೆಯನ್ನು ಮೆರೆದರು. ಧಾರವಾಡ, 
ವಿಜಾಪುರಗಳಿಂದ ಭಾಷಣಕಾರರನ್ನು ಆಮಂತ್ರಿಸಿ, ಗ್ರಾಮೋದ್ಧಾರ, ಶಿಕ್ಷಣ, 
ಕೃಷಿ ಮೊದಲಾದ ವಿಷಯಗಳಲ್ಲಿ ಉಪನ್ಯಾಸ ನೀಡಿಸಿದರು. ಇದಕ್ಕೆಲ್ಲ 
ಮಾರ್ಗದರ್ಶಕರಾಗಿ ಮಧುರಚೆನ್ನರಿದ್ದರೆ, ಕಾಪಸೆ ರೇವಪ್ರ ಪಿ. ದೂಲಾ 
ಅವರು ಲಿಂಗಣ್ಣನವರ ಪ್ರತಿ ಕಾರ್ಯದಲ್ಲಿ ಕೈಗೂಡಿಸಿದರು. ಹಲಸಂಗಿ 
ಗೆಳೆಯರ ಗು೦ಪು ರೂಪುಗೊಂಡದ್ದು ಇದೇ ಸಂದರ್ಭದಲ್ಲಿ. ಇವರೆಲ್ಲ 
ಕೂಡಿ ಜನಪದ ಸಾಹಿತ್ಯ ಕಲೆ ಸಂಗ್ರಹಿಸುವ. ಕಾರ್ಯದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡರು. ಗರತಿಯರ ಹಾಡು', "ಮಲ್ಲಿಗೆ ದಂಡೆ' ಮತ್ತು 
“ಜೀವನ ಸಂಗೀತ' ಜನಪದ ಕಡಳಾಳದ ಮುತ್ತುಗಳಂಥ ಈ ಮೂರು 
ಕೃತಿಗಳು ಹೊರಬಂದವು. ಈ ಜನಪದ ಸಾಹಿತ್ಯ ಕೃತಿಗಳು, ಜನಪದ 
ಸಾಹಿತ್ಯ ಕ್ಷೇತ್ರದ ಶಾಸ್ತ್ರೋಕ್ತ ಸಂಪಾದನೆಗಳೆನಿಸಿ ಇಕೆ ಪ್ರಖ್ಯಾತಿಯನ್ನು 
ಕಳೆದುಕೊಂಡಿಲ್ಲ ಜನಪದ ಸಾಹಿತ್ಯದ ಉದಾತ್ತತೆಯ ಪರಿಕಲನೆಗ ಈ 
ಪುಸ್ತಕಗಳು ನ ನಾಂದಿಹಾಡಿದವು. ಸಂ ಲಿಂಗಣ್ಣನವರನ್ನು ಜಾನಪ 
ದಿಗ್ಗಜರಾಗಿಸುವಲ್ಲಿ ಈ ಕೃತಿಗಳು ಬಹಳಷ್ಟು ಮಟ್ಟಿಗೆ ಹ. ಇರರ 
ಅಲ್ಲದ ಅವುಗಳ ಪ್ರೇರಣೆಯೇ ಜಾನಪದ ಕ್ಷೇತ್ರದಲ್ಲಿ ಅವರನ್ನು ಮುನ್ನಡೆಸಲು 
ಕಾರಣವಾಗಿವೆ. 


ಅರವಿಂದ ಗ್ರಂಥಮಾಲೆ 

ಹೊಸಗನ್ನಡ ಕಾವ್ಯದ ಹರಿಕಾರರಾಗಿ, ಮಧುರ ಚೆನ್ನರು, ಸಿಂಪಿ 
ಲಿಂಗಣ್ಣನವರು 'ಕಾವ್ಯಪ್ರಯೋಗಗಳನ್ನು ಆಗಲೇ ಆರಂಭಿಸಿದರು. 
ಲಿಂಗಣ್ಣನವರ ಇನ್ನೊ ೦ದು ಮಹತ್ವದ ಸಾಧನ ಎಂದರೆ ಅರವಿಂದ ಗ್ರಂಥ 
ಮಾಲೆ ಸ ಸ್ಥಾಪನೆ. ಇದರಡಿಯಲ್ಲಿ ಸಂಗ್ರಹಿಸಿದ ಅರವಿಂದ ಸಾಹಿತ್ಯದ 
ಪ್ರಭಾವದಿಂದಾಗಿ ಹಲಸ೦ಗಿಯಲ್ಲಿ ಒಂದು ರೀತಿಯ ಆಧ್ಯಾತ್ಮ 


12 ಡಾ. ಸಿಂಪಿ ಲಿಂಗಣ್ಣ 


ಮನೋಭಾವನೆಗೆ ಬಹಳ ಜನ ಒಳಗಾದರು. ಶ್ರೀ ರಾಮಕೃಷ್ಣ ಪರಮಹಂಸ, 
ವಿವೇಕಾನಂದರ ಪ್ರಭಾವಕ್ಕೊಳಗಾದ ಮಧುರ ಚನ್ನರು ಲಿಂಗಣ್ಣನವರು 
ಅವರನ್ನು ಕುರಿತು ನಾಟಕಗಳನ್ನು ಬರೆದು, ಖುದ್ದಾಗಿ ಅದರಲ್ಲಿ ಭಾಗವಹಿಸಿ 
ಜನಮನ ಸೂರೆಗೊಂಡರು. ಆಗ ಶ್ರೀ ರಾಮಕೃಷ್ಣ ಪರಮಹಂಸರ 
ಶತಮಾನೋತ್ಸವವನ್ನು ಹಲಸಂಗಿಯಲ್ಲಿ ಆಚರಿಸಿದರು. ಸಂಪಾದಕರಾದ 
ಮಧುರ ಚೆನ್ನರು, ಲಿಂಗಣ್ಣನವರು ಆ ಗಂಥಮಾಲೆಯಲ್ಲಿ ಹಲವಾರು 
ಪುಸ್ತಕಗಳನ್ನು ಪ್ರಕಟಿಸಿದರು. ಸಿಂಪಿಲಿಂಗಣ್ಣನವರು ಅವೆಲ್ಲವನ್ನು ತಲೆಯ 
ಮೇಲೆ ಹತ್ತೊಯ್ದು ಓದುಗರಿಗೆ ಒದಗಿಸಿದರು. ವಾರ್ಷಿಕ ಮೂರು 
ರೂಪಾಯಿ ಚಂದಾ ಹಣದಲ್ಲಿ ಆರು. ಪುಸ್ತಕಗಳನ್ನು ಓದುಗರಿಗೆ 
ಒದಗಿಸುತ್ತಿದ್ದರು. ಈ ಸಂಘಟನೆಯ ವತಿಯಿಂದ 1936ರಲ್ಲಿ ಶ್ರೀ 
ವಿದ್ಯಾರಣ್ಯರ ಆರನೆಯ ಶತಮಾನೋತ್ಸವವನ್ನು ಆಚರಿಸಿದರು. ರೇವಪ್ಪ 
ಕಾಪಸೆ ಅವರ “ನಂದನವನ', ಪದ್ಮರಾಜ ಹುನಗುಂದರ "ಬಂಧನದಾಚೆ' 
ಮೊದಲಾದವರ ಒಳ್ಳೆಯ ಕೃತಿಗಳನ್ನು ಹೊರತಂದರು. ಆದರೆ ಹಣದ 
ಮುಗ್ಗಟ್ಟು ಓದುಗರ ಪ್ರೋತ್ಸಾಹವಿಲ್ಲದೆ ಈ ಗ್ರಂಥಾಲಯ ಅನಿವಾರ್ಯವಾಗಿ 
ನಿಂತೇಹೋಯಿತು. 

ಸಿಂಪಿಯವರು ಆಗ ವಿಷಾದ ಪಟ್ಟಿದ್ದು ಅಷ್ಟಿಷ್ಟಲ್ಲ. ಆದರೆ ಅದನ್ನು 
ಮರುನಿರ್ಮಾಣ ಮಾಡುವ ಚಿಂತನೆ ಅವರನ್ನು ಸದಾ ಕಾಡುತ್ತಲೇ ಇತ್ತು. 
ಅರವಿಂದ ಗ್ರಾಂಥಮಾಲೆಯ ವಿಚಾರ ಅವರ ಸ್ಮರಣ ಸಂಪುಟದಲ್ಲಿ ಸದಾ 
ಜಾಗ್ರತವಾಗೇ ಇತ್ತು 1940ರಲ್ಲಿ ನಿವೃತ್ತರಾದ ನಂತರ ಮತ್ತೆ ಅದಕ್ಕೆ 
ಪುನರ್‌ಜನ್ಮ ಕೊಟ್ಟರು. ಇದಕ್ಕೆ ಕಾರಣ ಆಗ ಅವರಿಗೆ ಬ೦ದ ಪ್ರೋವಿಡೆಂಟ್‌ 
ಫಂಡ್‌ದ 3500 ರೂಪಾಯಿಗಳು. ಮತ್ತೆ ಪ್ರಕಟಣಾ ಕಾರ್ಯ 
ಆರಂಭಿಸಿದರು. ಲಿಂಗಣ್ಣನವರು ಏಕಾಕಿಯಾಗಿ ಅದನ್ನು 1980ರವೆಗೆ 
ನಡಿಸಿಕೊಂಡು ಬಂದುದು ಅದ್ಭುತ ಸಾಧನೆಯೇ ಸರಿ. ವಾರ್ಷಿಕ 
ಐದುರೂಪಾಯಿ ಚಂದಾ ಹಣದಲ್ಲಿ ಆರುಪುಸ್ತಕಗಳನ್ನು ಕೊಡುತ್ತಿದ್ದರು. 
ನಿವೃತ್ತಿಯ ನಂತರ ಬರಹ ಪ್ರಕಟನೆ ಮತ್ತು ಮಾರಾಟದ ಸಂಪೂರ್ಣ 
ಹೊಣೆ ಹೊತ್ತು ಕಾರ್ಯ ನಿರ್ವಹಿಸಿದರೂ ಶೂನ್ಯ ಸಂಘಾದನೆ! 


ಡಾ. ಸಿಂಪಿ ಲಿಂಗಣ್ಣ 13 


_ ಅರವಿಂದ ಮಂಡಳಿ 


ಚತುರ್ಭುಜರಂತಿದ್ದ ಮಧುರಚೆನ್ನ, ಕಾಪಸೆ ರೇವಪ್ಪ ಸಿಂಪಿ ಲಿಂಗಣ್ಣ 
ಮತ್ತು ಧೂಲಾಸಾಹೇಬರ ಈ ಗೆಳೆಯರ ಗುಂಪು ಇನ್ನೊಂದು ಹೆಜ್ಜೆ 
ಮುಂದಿಟ್ಟು ಅರವಿಂದ ಮಂಡಳಿಯನ್ನು ರೂಪಿಸಿತು. ಅರವಿಂದರು 
ಶ್ರೀಮಾತಾ, ಪರಮಹಂಸ ಮತ್ತು ವಿವೇಕಾನಂದರ ತತ್ವಾದರ್ಶಗಳನ್ನು 
ಕುರಿತು ಚರ್ಚೆ ಉಪನ್ಯಾಸಗಳನ್ನು ಹಮ್ಮಿಕೊಂಡರು. ಆ ಆಧ್ಯಾತ್ಮದ 
ನೆಲೆಯಲ್ಲಿ ರಾಷ್ಟ್ರದ ಚಾರಿತ್ರ್ಯ ರೂಪಿಸುವ ಸಂಸ್ಕಾರದ ವಾತಾವರಣ 
ನಿರ್ಕಿಸಿದರು. ಈ ಅರವಿಂದ ಮಂಡಳಿಯ ಕಾರ್ಯಕ್ರಮಗಳಿಂದ 
ಆಕರ್ಷಿತರಾಗಿ ಹಲವಾರು ಬುದ್ಧಿಜೀವಿಗಳು ಹಲಸಂಗಿಗೆ ಹರಿದುಬ೦ದರು. 
ಅವರಲ್ಲಿ ದ.ರಾ.ಬೇಂದ್ರೆ, ವಿ.ಕೃ.ಗೋಕಾಕ, ರಂ.ಶ್ರೀ ಮುಗಳಿ, ಸ.ಸ. 
ಮಾಳವಾಡ, ಬಿ.ಡಿ. ಅಕ್ಕಿ ಪ್ರಮುಖರು. ಪಾಂಡೀಚೇರಿಗೆ ಹೋಗದ 
ಹಲವರು ಹಲಸಂಗಿಯ ಈ ಅರವಿಂದಾಶ್ರಮದಲ್ಲೇ ಶ್ರದ್ದೆಯಿಟ್ಟು ಬಂದು 
ಹೋಗುತ್ತಿದ್ದರು. ಹೀಗೆ ಆಧ್ಯಾತ್ಮಾಕಾಂಕ್ಷಿಗಳಿಗೆ ಅದೊಂದು ಪವಿತ್ರ ಕ್ಷೇತ್ರವೇ 
ಆಯಿತು. ಅರವಿಂದ ಮಂಡಳಿಯ ಜವಾಬ್ದಾರಿ ಸದಸ್ಕರಾದ ಲಿಂಗಣ್ಣನವರು 
ಕೇವಲ ಶಾಲಾಶಿಕ್ಷಕರಾಗಿರಲಿಲ್ಲ, ಗಾಂಧೀಜಿಯವರ ಗ್ರಾಮೋದ್ದಾರ 
ಕಲ್ಪನೆಯನ್ನು ಕಾರ್ಯಗತಗೊಳಿಸುವ ಪ್ರತಿನಿಧಿಯಾಗಿದ್ದರು. 


ಭಾಷಣಕಾರರಾಗಿ ಲಿಂಗಣ್ಣ 


ಡಾ. ಸಿ೦ಪಿ ಲಿ೦ಗಣ್ಣನವರು ಪ್ರಭಾವಶಾಲಿ ಭಾಷಣಕಾರರಾಗಿದ್ದರೂ 
ಹಳ್ಳಿಯ ಜನರಿಗೆ ಅವರ ಮಾತುಗಳು ಹಳ್ಳಹರಿದಂತೆ, ಅಳ್ಳು ಹುರಿದಂತೆ. 
ಗ್ರಾಮೀಣ ಬದುಕಿನ ಸಂಸ್ಕೃತಿ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು, ಜನಪದ 
ಶಬ್ದ ಭಂಡಾರವನ್ನೆಲ್ಲ ಸೆರೆಸೂರೆಗೈವ ಸಹಜ ಸುಂದರ ಚಾಕಚಕ್ಕದ ಮಾತು 
ಕೇಳುಗರನ್ನು ಮರಳುಮಾಡುತ್ತಿದ್ದವು. ಅವರ ಮಾತಿನಲ್ಲಿ ಜನಪದ 
ಸೊಗಡು, ದ್ವಂದ್ವಾರ್ಥ ಶ್ಲೇಷೆ ಎದ್ದು ಕಾಣುವುದಿರಲಿ, ಅವಕ್ಕೆ ಆಧ್ಯಾತ್ಮದ 
ಲೇಪನ ಅಂತಃಕರಣ ಸ್ಪರ್ಶವಿದ್ದು, ಕೇಳುಗರ ಮನ ಕಲಕುತ್ತಿದ್ದವು. 
ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಲೇಜು ಮೊದಲಾದ ಶಿಕ್ಷಣ ಸಂಸ್ಥೆಗಳಲ್ಲಿ 


14 ಡಾ. ಸಿಂಪಿ ಲಿಂಗಣ್ಣ 


ಜನಪದ ಸಾಹಿತ್ಯ-ಸಂಸ್ಕೃತಿ ಕುರಿತು ಅವರು ಮಾಡಿದ ಅಮೋಘ 
ಭಾಷಣಗಳನ್ನು ನಾನು ಹಲವು ಸಲ ಕೇಳಿದ್ದೇನೆ. ಯಾವುದಕ್ಕೂ ತಟ್ಟನೆ 
ಪ್ರತಿಕರಿಸುವ ಚುರುಕುತನ, ಸಹಜ ಹಾಸ್ಕ ಹೊಮ್ಮಿಸುವ ಜಾಣ್ಮ ಬಹಳ 
ಜನರಿಗೆ ಸಾಧಿಸಿದ್ದಲ್ಲ. ವಿಡಂಬನೆ ಶ್ಲೇಷೆಯ ಮೋಡಿಗೆ ಬೆಚ್ಚಿಬೀಳದವರೇ 
ಇರಲಿಲ್ಲ. ಸಾಹಿತಿಯನ್ನು ಕುರಿತು, "ಸಾಹಿತಿ ನೀವೊಬ್ಬ ಬರದಬರದ 
ಸಾಯ್ತಿ, ಅದನ್ನು ಓದೋದಿ ನಮಗ್ಯಾಕ ಸಾಂಕುಂತಿ' ಎಂದು 
ಎಡಂಬಿಸುತ್ತಿದ್ದರು. ನಾನು ವಿದ್ಯಾರ್ಥಿಯಾಗಿದ್ದಾಗ ಲಿಂಗಣ್ಣನವರನ್ನು 
"ಹಲಸಂಗಿ ಗೆಳೆಯರಲ್ಲಿ ಅಗ್ರಹಣ್ಯರು' ಎಂದು ವೇದಿಕೆಯ ಮೇಲೆ 
ಪರಿಚಯಿಸಿದ್ದ. ಅದಕ್ಕವರು ತಮ್ಮ ಭಾಷಣದಲ್ಲಿ "ಹೌದು ಅವರು ಹೇಳಿದಂತೆ 
“ಹೊಲಸಂಗಿ ಗೆಳೆಯರಲ್ಲಿ ಅಗ್ರಗಣ್ಯ ನಾನು' ಎಂದು ಪ್ರತಿಕ್ರಿಯಿಸಿ ಹಾಸ್ಯ 
ಹೊಮ್ಮಿಸಿದ್ದರು. "ಏನ ಲಿಂಗ್ಲನವರ ಇಷ್ಟ ವಯಸ್ಸಾದ್ರೂ ಗಟ್ಟಮುಟ್ಟ 
ಅದೀರಿ ನೋಡ್ರಿ, ಹಲ್ಲ ಸಹಿತ ಬಿದ್ದಿಲ್ಲ' ಎಂದು ಕೇಳಿದಾಗ, "ಹೌದ್ರಿ ನಾ 
ಹಲ್ಲ ಮುರಗೋಳು ಕೆಲಸಾನ ಮಾಡಿಲ್ಲ” ಎಂದು ತಟ್ಟನೆ ಉತ್ತರಿಸುತ್ತಿದ್ದರು. 
ಹೀಗೆ ಆಡಿದರೆ ನೋಡಿದರೆ ಏನನ್ನಾದರೂ ಮಾಡಿದರೆ ಅದರಲ್ಲಿ ಜನಪದ 
ಜನಾನುಭವ ಧುಮ್ಮಿಕ್ಕಿ ಹೊರಹರಿಯುತ್ತಿತ್ತು. 


ಸ್ವಾತಂತ್ರ್ಯ ಪೂರ್ವದಲ್ಲಿಯ, ಅವರ ಗಾಂದೀ ಬದುಕಿನ 
ಆದರ್ಶಗಳು, ತೀರ ಸರಳ ಜೀವನ ವಿಧಾನ ಎಲ್ಲವೂ ಮಕ್ಕಳಿಗೆ ಹಳ್ಳಿಗರಿಗೆ 
ಪರಿಣಾಮಕಾರಿಯಾಗಿದ್ದವು. ಅವರ ವ್ಯಕ್ತಿತ್ತಕ್ಕೆ ಗೌರವ, ಮಾತಿಗೆ ಬೆಲೆ 
ಇತ್ತು. ಮಹಾರಾಷ್ಟದ ಸೀಮೆಯಲ್ಲದ್ದು ಕನ್ನಡ ಭಾಷೆ ಸಂಸ್ಕೃತಿಯ 
ಸ೦ರಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಡತನದ ಹಲವಾರು ಸಮಸ್ಯೆಗಳನ್ನು 
ಲೆಕ್ಕಿಸದೆ. ಸ್ವಾನುಭವಿ, ಸ್ವಾಧ್ಯಾಯಿ ಸಿಂಪಿ ಜಾನಪದದ ಸಾಗರವೇ ಆದರು. 
ಅವರಿಗೆ ಹಲಸಂಗಿ ಹಳ್ಳಿಯೇ ಕಲಿಸುವ ಶಾಲೆ, ಕಲಿಯುವ 
ಎಶ್ವವಿದ್ಯಾಲಯವಾಯಿತು. ಸದಾಚಿ೦ತನಶೀಲ ಕ್ರಿಯಾ ಪೂರ್ಣ ಬದುಕು 
ಅವರದಾಗಿತ್ತು. ಅವರು ಕ್ಷೇತ್ರಕಾರ್ಯ ಮಾಡಿ ಜಾನಪದ ತಜ್ಞರಾದವರಲ್ಲ. 
ಜನಪದವನ್ನೇ ಕಾರ್ಯಕ್ಷೇತ್ರವಾಗಿಸಿಕೊಂಡು ಬದುಕಿದವರು. 


ಡಾ. ಸಿಂಪಿ ಲಿಂಗಣ್ಣ 15 


ಶ್ರೀ ಅರವಿಂದ ದರ್ಶನ 


ಸಿಂಪಿ ಲಿಂಗಣ್ಣವರು ಚೆಲುವರಲ್ಲಿ ಚೆಲುವ. ಅಕ್ಕರೆ ಆಕರ್ಷಣೆ 
ಹುಟ್ಟಿಸುವ ಸ್ಫುರದ್ರೂಪ. ವಿಜಾಪುರದ "ಗಜ್ಜರಿಗೆಂಪಿನ ಮೈಬಣ್ಣ, ಸದಾ 
ಎಲೆತಿಂದು ಲೇಪಿಸಿದಂಥ ರಂಗಿನ ರಂಜನೆಯ ತುಟಿಗಳು, ನಕ್ಕರೆ ಅದೇ 
ಸಿಂಪಿಬಿಟ್ಟು ಹೊರಬ೦ದ ಮುತ್ತಿನಂಥ ಹಲ್ಲುಗಳು. ದುಂಡಗಿನ ಮುಖ. 
ಮಧ್ಯಮಗಾತ್ರದ ನಿಲುವಿಗೆ ಶುಭ್ರ ಧೋತರ, ನೆಹರು ಶರ್ಟ್‌, ಗಾಂಧಿ 
ಟೊಪ್ಪಿಗೆಯ ಉಡುಪು. ಸದಾ ಹಸನ್ಮುಖಿ, ನಿರ್ಭಾವದ ನಿರಪುದ್ರವ 
ಚಹರೆಯ ಶುದ್ಧ ಸಾತ್ವಿಕ ವ್ಯಕ್ತಿತ್ವ. ಆದರೆ ಅವರ ಬದುಕು ಮಾತ್ರ 
ಸಂಕಷ್ಟಗಳ ಸೀಗರ ಕಂಟಿ! ಬಡತನದೊಡನೆ ಅವರದು ನಿರಂತರ 
ಹೋರಾಟ. ಅಂಥದರಲ್ಲಿ ಸಾಹಿತ್ಯ ಸಾಧನೆಗೆ ಟೊಂಕಕಟ್ಟಿದವರು. ಅವರು 
ಶಿಕ್ಷಕರ ಟ್ರೇನಿಂಗ್‌ ಕಾಲೇಜಿನಿಂದ 1942ರಲ್ಲಿ ಮುಂಬೈ ಕರ್ನಾಟಕದ 
ನಾಲ್ಕೂ ಜಿಲ್ಲೆಗೆ ಪ್ರಥಮರಾಗಿ ಪಾಸಾದುದು ಆಶ್ಚರ್ಯ ಹುಟ್ಟಿಸುವ ಸಂಗತಿ. 
ಆ ಉತ್ಸಾಹದಲ್ಲೇ ಶ್ರೀಮಾತಾರವಿಂದರ ದರ್ಶನ ಬಯಸಿ, ಮೊದಲು 
ಸಲ ಪಾಂಡೀಚೇರಿಗೆ ಹೋಗಿಬ೦ದರು. ಆ ದಿವ್ಯ ದರ್ಶನ ಅವರಿಗೆ 
ಎಂದೂ ಕಂಡರಿಯದ ಸ್ಫೂರ್ತಿ ಪ್ರೇರಣೆಗೆ ಕಾರಣವಾಯಿತಂತೆ. ಅರವಿಂದ 
ಶ್ರೀಮಾತೆಯರಲ್ಲಿ ಭಕ್ತಿ ಶ್ರದ್ಧೆ ಇಮ್ಮಡಿಸುವುದಿರಲಿ ಜೀವನೋತ್ಸಾಹದಲ್ಲಿ 
ಲಿಂಗಣ್ಣ ಪುಟಿದೆದ್ದರು. ಶ್ರೀ ಅರವಿಂದರ ತತ್ವಾನುಷ್ಠಾನಕ್ಕೆ ಮತ್ತಷ್ಟು 
ಅಂತರ್ಮುಖಿಯಾದರು. 


ಕಾಳರಾತ್ರಿಯಲ್ಲಿ 


1928ರಲ್ಲೇ ಮದುವೆಯಾದ ಲಿಂಗಣ್ಣವರಿಗೆ ಮಕ್ಕಳೂ ಆಗಿದ್ದವು. 
ಆದರೆ ಸಂಸಾರಿಕ ಯಾವ ತಾಪತ್ರಯಗಳನ್ನೂ ಮರೆತು, ಶಾಲೆ ಸಮಾಜ 
ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. 
ಆತ್ಮಸಂಗಾತಕ್ಕೆ ಅರವಿಂದರ ತತ್ಪಾನುಭೂತಿ, ಆಗ ಅವರು ಬರೆದ "ಶ್ರೀ 
ಅರವಿಂದರ ಚರಿತ್ರೆ' ಹಲವಾರು ಜನರ ಹೊಗಳಿಕೆಗೆ ಪಾತ್ರವಾಯ್ತು. ಅಶಿಕ್ಷಿತ 
ಹೆಂಡತಿಗೆ ಅಕ್ಬ್ಷರಾಭ್ಯಾಸ ಮಾಡಿಸುವುದಿರಲಿ, ಅವಳಿಗೆ ಶ್ರೀ 


16 ಡಾ. ಸಿಂಪಿ ಲಿಂಗಣ್ಣ 


ಮಾತಾರವಿಂದರಲ್ಲಿ ಭಕ್ತಿ ಶ್ರದ್ಧ ಮೂಡಿಸಲು ಸದಾ ಹಣಗಿದರು. ಸಂಸಾರದ 
ಸಂಕಷ್ಟದಿ೦ದ ಅವಳ ಮನ ಮುದುಡದಂತೆ ನೋಡಿಕೊಂಡರು. 1946ರಲ್ಲಿ 
ಪತ್ನಿ ಶ್ರೀಮತಿ ಸುಲಭಾಳನ್ನು ಕರೆದುಕೊಂಡು ಪಾಂಡೀಚೇರಿಗೆ ಹೋಗಿ 
ಅರವಿಂದ ಶ್ರೀಮಾತೆಯರ ದರ್ಶನ ಮಾಡಿಸಿಕೊಂಡುಬಂದರು. ಆಗ 
ಲಿಂಗಣ್ಣನವರದು ಐದು ಮಕ್ಕಳ ದೊಡ್ಡ ಸಂಸಾರ. ಪ್ರಾಮಾಣಿಕ ದುಡಿಮೆಯ 
ಅಲ್ಪ ಆದಾಯದಲ್ಲಿ ದಂಪತಿಗಳು ಸಂತೃಪ್ತಿಯ ಮನೋಭಾವದಿಂದಿದ್ದರು. 

ಈ ನೆಮ್ಮದಿಯ ಜೀವನ ಬಹಳ ಕಾಲ ಉಳಿಯಲಿಲ್ಲ. ಹರ ತನ್ನ 
ಭಕ್ತರನ್ನು ಒರೆಒರೆದು ನೋಡುವ ಎನ್ನುವಂತೆ, ಮುಂದೆ ಕೆಲವೇ ತಿಂಗಳಲ್ಲಿ 
ಹೆಂಡತಿ ಸುಲಭಾಳ ಸಾವಿನ ಸಿಡಿಲಿನಿಂದ ಲಿಂಗಣ್ಣನವರ ಸಂಸಾರ ಯಾರೂ 
ಕಲ್ಪಿಸಲಾಗದ ಆಘಾತಕ್ಕೊಳಗಾಯಿತು. ಲಿಂಗಣ್ಣನವರ ಬದುಕಿನ ಕಾಳರಾತ್ರಿ 
ಆರಂಭವಾಯ್ತು ಐದೂ ಮಕ್ಕಳನ್ನು ಕಟ್ಟಿಕೊಂಡು ಚಡಚಣಕ್ಕ ಬಂದರು. 
ಅಲ್ಲಿಯೂ ನೆಲೆಯಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುವವರಿಲ್ಲ. ಅಂದು 
ಲಿಂಗಣ್ಣನನ್ನೇ ಚೆನ್ನಾಗಿ ನೋಡಿಕೊಳ್ಳದ ಅತ್ತಿಗೆಯಲ್ಲಿ ಇಂದು 
ಹೋಗುವುದಾದರೂ ಹಗೆ ಕೊನೆಗೆ "ಹೆಂಡತಿ “ಸುಲಭಾಳ ತವರು 
ಮನೆಯಲ್ಲೇ ಮಕ್ಕಳಿಗೆ ತತ್ಪೂರ್ತಿಕ ಆಶ್ರಯ ಅನಿವಾರ್ಯವಾಯ್ತು. 
ಅಂಥದರಲ್ಲಿ ಕಿರಿಯ ಮಗು ವಿಷಮಜ್ಜರದಿಂದ ತೀರಿಕೊಂಡಿತು. ಹಿರಿಯ 
ಮಗಳನ್ನು ಮದುವೆಮಾಡಿಕೊಟ್ಟರು. ನೌಕರಿ, ಮಕ್ಕಳ ಯೋಗಕ್ಷೇಮ 
ಬದುಕು ದಾರುಣವಾಯಿತು. ಅಂಥ ಪ್ರಸಂಗದಲ್ಲಿ ಮರುಮದುವೆಗೆ 
ಅನ್ಯರ ಒತ್ತಾಯ ಸಿಂಪಿಯವರಿಗೆ ಒಂದೆಡೆ ಆದರ್ಶ, ಇನ್ನೊಂದೆಡೆ 
ಅನಿವಾರ್ಯ. ಕೊನೆಗೂ ಮಕ್ಕಳ ಹಿತವನ್ನು ಲಕ್ಷಿಸಿ, ಇನ್ನೊಂದು ಆದರ್ಶಕ್ಕೆ 
ಕೈಹಾಕಿದರು. ಶಿವಮ್ಮ ಎನ್ನುವ ಬಾಲವಿಧವೆಯನ್ನು ಮದುವೆಯಾದರು. 
ಇನ್ನೊಬ್ಬ ಮಗಳ ಮದುವೆಯನ್ನೂ ಮಾಡಿದರು. ಉಳಿದೆರಡು ಗಂಡು 
ಮಕ್ಕಳೊಡನೆ ಶಿವಮ್ಮನೂಡನೆ ಹೊಸ ಸಂಸಾರ ಸುರು. ಮಾಸ್ತರರಿಗೆ 
ಮಕ್ಕಳು ಬಹಳ ಎನ್ನುವ ವಾಡಿಕೆ ನಮ್ಮ ಕಡೆಗೆ. 1950ರ ದಶಕದಲ್ಲಿ 
ಶಿವಮ್ಮನಿಗೂ ಐದು ಮಕ್ಕಳಾದವು. ತಾಪತ್ರಯ ತಪ್ಪಲಿಲ್ಲ. ಹಿರಿಯ 
ಮಕ್ಕಳ ಶಿಕ್ಷಣದ ಹೊರೆ ಇನ್ನೂ ಸಂಸಾರ ನೊಗ ಭಾರವೇ ಆಯಿತು. 


ಡಾ. ಸಿಂಪಿ ಲಿಂಗಣ್ಣ 17 


ಅಷ್ಟರಲ್ಲೇ 1960 ರಲ್ಲಿ ನಿವೃತ್ತಿ ಬಂದೇ ಬಿಟ್ಟಿತು! ಅದೇ ವರ್ಷ ರಾಷ್ಟ್ರ ಷ್ಟಮಟ್ಟದ 
ಆದರ್ಶ ಶಿಕ್ಷಕ ಪ್ರಶಸ್ತಿ ಬು ರಾಷ ಪೃಪತಿ ರಾಜೇಂದ್ರ ಪ್ರಸಾದರಿಂದ 
ಪ್ರಶಸ್ತಿ ಸ್ನೀಕರಿಸಿಬಂದರು. ಆಗಿನಿಂದ ಹಲವಾರು ಪ್ರಶಸ್ತಿ ಬಹುಮಾನಗಳು 
ಅವರ *'ಜೆಂಬತ್ತಿದವು. ಆದರ: "ಆರ್ಥಿಕ ಸ್ಥಿತಿ ಮಾತ್ರ, ಇನ್ನೂ 
ಗ೦ಭೀರವಾಯ್ತು ಅಂಥ ಪರಿಸ್ಥಿತಿಯಲ್ಲೇ ಅರವಿಂದ ಗಂಗ ಎಲೆಯನ್ನು 
ಮತ್ತೆ ಆರಂಭಿಸಿದರು. ಸಿಂಪಿ ವಿಂಗಣ್ಣನವರಿಗೆ ಯ ಯಾವ ಸಂಪತ್ತು 
ಇರದಿದ್ದರೂ ಆರೋಗ್ಯ ಸಂಪತ್ತು ಮಾತ್ರ ಭದ್ರವಾಗಿತ್ತು. ಅವರು 
ನಿವೃತ್ತರಾದಾಗ, ಅ೦ದಿನ ರಾಜ್ಯದ ಶಿಕ್ಷಣ ಮಂತ್ರಿಗಳಾಗಿದ್ದ ಎಸ್‌.ಆರ್‌. 
ಸ ಅವರು "ಏನ ಲಿಂಗಣ್ಣ ಪೆನ್‌ಶನ್‌ ಆದ್ರೂ ಎಟ್ಟ ಗಟ್ಟಿ ಅದಿರಲಾ' 
ಎಂದು ಕೇಳಿದಾಗ "ಸಾಹೇಬ. ಇನ್ನೊಮ್ಮಿ ನೇಮಣಕಿ ಮಾಡಿ, ಇನ್ನೊಮ್ಮಿ 
ರಿಟಾಯರ ಆಗ್ನೀನ ನೋಡ್ರಿ' ಎಂದಿದ್ದರು. ಅದರಲ ತ ಜಾ 
ಲಿಂಗಣ್ಣನವರು ಮತ್ತೊಂದು ಸೇವಾವಧಿಯ "ಮೂವತ್ನೂರು ಇರರ್ಷ ಬದುಕಿ, 
5-5-1993ರಲ್ಲಿ ಲಿಂಗೈಕ್ಕರಾದರು. 


ಸಾಹಿತ್ಯಿಕ ಸಾಧನೆ 
ಹೆಸರು ಸಿಂಪಿ. ಆದರೆ ಅವರ ಸಾಹಿತ್ಯದ ಸಾಧನೆ ಸಾಗರೋಪಾ 

ಲಿಂಗಣ್ಣನವರು ಅರವಿಂದ ಗಂಥಮಾಲೆಯ ಪ್ರಕಾಶಕ ರಾಗಿ ಹಲ ಈ 
ಅನ್ಯ ಲೇಖಕರ ಕೃತಿಗಳನ್ನು ಪ್ರಕಟಿಸುವುದರ ಜೊತೆಗೆ ಸ್ವತಃ ಅವರೇ ರಚಿಸಿ 
ಪ್ರಕಟಿಸಿದ ಕೃತಿಗಳ ಸಂಖ್ಯೆ ಒಂದು ನೂರಕ್ಕೂ ಅಧಿಕ! ಲಿಂಗಣ್ಣನವರು 
ತಮ್ಮ ಸುದೀರ್ಪ ಬದುಕಿನುದ್ದಕ್ಕೂ ನಿರಂತರ ಸಾಹಿತ್ಯ ಸೃಷ್ಟಿ ಯಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡವರು. ಅವರದು ವೈವಿಧ್ಯಪೂರ್ಣ ಬಃ5ಹ. ಅಂದಿನ 
ಎಲ್ಲ ಸಾಹಿತ್ಯ ರೂಪಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಕೇ ವು ಕೃತಿಗಳನ್ನು 
ಯಾವ ಸಾಹಿತ್ಯರೂಪಕ್ಕೆ ಸೇರಿಸಬೇಕೋ ತಿಳಿಯದು. ಒಟ್ಟಿನಲ್ಲಿ ಶುದ್ಧ 
ಬದುಕನ್ನು ಪರಿಶುದ್ಧ ಸಾಹಿತ್ಯವಾಗಿ ರೂಪಿಸಿದರು. ಯ ವುದೇ ಸಾಹಿತ್ಯ 
ಬಣಕ್ಕೆ ತಮ್ಮನ್ನು ಗುರುತಿಸಿಕೊಂಡವರಲ್ಲ. ಆದರೂ ಅರಫಿು೦ದ ಮಾರ್ಗದ 
ದರ್ಶನ, ಅವರ ಸಾಹಿತ್ಯ ಸಂಪುಟದಲ್ಲಿ ಶೋಭಿಸುವ ಪ್ರಮುಖಗುಣ. 
"ಯೋಗ ದೀಕ್ಷೆ' “ಪೂರ್ಣಯೋಗ, "ಧರ್ಮ ಮತ್ತು ರಾಷ್ಟೀಂ ಸುತ್ತ; ಮೊದಲಾಗಿ 


18 ಡಾ. ಸಿಂಪಿ ಲಿಂಗಣ್ಣ 


ಅರವಿಂದರ ಉದಾತ್ತ ತತ್ವ ವಿಚಾರಗಳನ್ನು ವಿವರಿಸುವ ವಿಫುಲ ಸಾಹಿತ್ಯ 
ಅವರ ಇಪ ಪ್ರತ್ತಕ್ಕೂ ಹೆಚ್ಚು ಕೃತಿಗಳಲ್ಲಿ ಪ್ರಕಟಗೊಂಡಿದೆ. ಡಹ 
ಅವರು ಡಿ! ಜಡ್‌ ಆಡಿದ ತಿಂದುಂಡು ಬದುಕಿದ ಜಾನಪದ. 


ಶ್ರೀ Flee skort. ಕುರಿತು ಬರದಷ್ಟೇ ಪುಸ್ತಕಗಳು 
ಅವರು ಚಿತ್ರಿಸಿದ ನ ಚರಿತ್ರೆಗಳು. ಮಧುರಚೆನ್ನ, ಅರವಿಂದ, ರಾಮಕೃಷ್ಣ 
ವಿವೇಕಾನಂದ, ಇಳ ಅಶೋಕ ಚಕ್ರವರ್ತಿ, ಗಾ೦ಧೀಜಿ ಮೊದಲಾದ 
ಪರಮ ಜೀವನದ ಆದರ್ಶಗಳನ್ನು ಚಿತ್ರಿಸಿದ ಲಿಂಗಣ್ಣನವರು ಸಾವರ 
ಕೆಡುವರನ್ನು ಬಣ್ಣಿಸಿ ಬರೆಯುವ ಪಣತೊಟ್ಟಂತಿದೆ. ಇದು ಭಾರತದ 
ಸಾಂಸ್ಕೃತಿಕ. ಚರಿತೆ ನಿರ್ಕಿಸುವ : ಅವರ ರಾಷ್ಟಧರ್ನದ ದ್ಯೋತಕವಾಗಿದೆ. 
ಇಲ್ಲಿ ನಡೆದುದು ಉದಾತತೆಯ ಆರಾಧನೆಯೇ ಸರಿ. 


ಬರೆದು ಪ್ರದರ್ಶಿಸಿ ಪ್ರಕಟಿಸಿದ ಏಳೆಂಟು ನಾಟಕಗಳು, ಐದಾರು 
ಕಥಾ ಸಂಕಲನಗಳು ಲಿಂಗಣ್ಣನವರ ಸಾಮಾಜಿಕ ದೃಷ್ಟಿಕೋನಕ್ಕೆ 
ಸಾಕ್ಷಿಯಾಗಿವೆ. ಅವರು ಬರೆದ ಏಕೈಕ ಕಾದಂಬರಿ ಬೆಟ್ಟದಹೊಳೆ. ಆಧ್ಯಾತ್ಮ 
ಲೇಪನದ ವಿಡಂಬನೆಯ ಕವನ ಗದ್ಯಗೀತೆಯ ಏಳು ಸಂಕಲನಗಳು 
ಲಿ೦ಗಣ್ಣನವರ ಕಾವ್ಯ ಪ್ರತಿಭೆಯನ್ನು ಹೊರಹೊಮ್ಮಿಸಿವೆ. ಅವರ ಪ್ರಮುಖ 
ಬರಹವೆನಿಸಿದ ಪ್ರಬಂಧದ ಹದಿನಾರು ಸಂಕಲನಗಳು, ಅವರ 
ಪರಿಣಾಮಕಾರಿ ಅಭಿವ್ಯಕ್ತಿಗೆ ವಿಷಯ ವೈವಿಧ್ಯತೆಗೆ, ಅವರ ಜೀವನದೃಷ್ಟಿಗೆ 
ಕನ್ನಡಿ ಹಿಡಿಯುತ್ತಿವೆ. ಜಾನಪದ ಅವರ ಎಶೇಷ ಆಸಕ್ತಿಯ ವಿಷಯ. 
ನಾಡಿನ ಜಾನಪ ದ ದಿಗ್ಗಜರಲ್ಲೊಬ್ಬರಾದ ಲಿಂಗಣ್ಣನವರು ಹನ್ನೆರಡು 
ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದರಂತೆ ಸದಾ ಮಕ್ಕಳ 'ಸಹವಾಸದಲ್ಲಿದ್ದ 
ಶಿಕ್ಷಕ ಲಿಂಗಣ್ಣನವರು ಮಕ್ಕಳಿಗೆ, ಸಾಕ್ಷರ ಶಿಕ್ಷಣಕ್ಕೆ bios ಪಟ್ಟಂತೆ 
ಹದಿನೇಳು ಹೊತ್ತಿಗೆಗಳನ್ನು ಹೊರತಂದಿದ್ದಾರೆ. ಹೀಗೆ ಅವರ ಸಾಹಿತ್ಯ 
ಬಳ್ಳಿ ಕುಡಿವರೆದು ಹಬ್ಬ ವ್ಯಾಪಕವಾಗಿ ಬೆಳೆದಿದೆ. 


ಜಾನಪದ ಗಾರುಡಿಗ 
ಸಿಂಪಿ ;ಲಿಂಗಣ್ಣನವರನ್ನು ಜಾನಪದ ಗಾರುಡಿಗ ಎಂದು 


ಡಾ. ಸಿಂಪಿ ಲಿಂಗಣ್ಣ 19 


ಹೇಳಲಾಗುತ್ತಿತ್ತು ಅವರ ಜಾನಪದ ಅಭಿವ್ಯಕ್ತಿ ಅಭ್ಯಾಸ ಜನ್ಯವಲ್ಲ, 
ಅನುಭವ ಜನ್ಯ ಮಧುರ ಚೆನ್ನ, ಕಾಪಸೆ ರೇವಪ್ಪ, ಪಿ.ಧೂಲಾ 
ಅವರೊಡಗೂಡಿ ಜನಪದ ಸಾಹಿತ್ಯ ಸಂಗ್ರಹ ಕಾರ್ಯದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡರು. ಅಂದು ಸಂಪಾದಿಸಿದ "ಗರತಿಯರ ಹಾಡು” 
ತ್ರಿಪದಿಗಳು, "ಮಲ್ಲಿಗೆ ದಂಡೆ' ಸಂಪ್ರದಾಯದ ಹಾಡುಗಳು ಮತ್ತು “ಜೀವನ 
ಸಂಗೀತ” ಲಾವಣಿಗಳು ಜನಪದ ಸಾಹಿತ್ಯ ಬೆಳೆಯ ಬೀಜದ ಹಿಡಿದೆನಗಳು. 
ಶಾ ಸ್ತೋಕ್ತ ಸಂಪಾದನೆಗೆ ಸಾ” ಅವು ಮಾದರಿ ಕೃತಿಗಳಾಗಿ 
ಪರಿಗಣಿಸಲ್ಪಡುತ್ತವೆ. ಅನ೦ತರ ಸಿಂಪಿ ಅವರು, “ಉತ್ತರ ಸ ಟಕದ 
ಜನಪದ ಕಥೆಗಳು”, “ಉತ್ತರ ಕರ್ನಾಟಕದ ಜನಪದ ಗೀತೆಗಳು' ಅಲ್ಲದೆ 
ಲಾವಣಿಗಳು, ಜಾತ್ರೆ, ಗಾದೆಗಳು ಕುರಿತು ಸಂಗ್ರಹಗಳನ್ನು ಹೊರತಂದರು. 
“ಜನಾಂಗದ ಜೀವಾಳ', "ಗರತಿಯ ಬಾಳು' ಮೊದಲಾಗಿ ಹತ್ತು ಹಲವಾರು 
ವಿಷಯಗಳ ವೈವಿಧ್ಯಪೂರ್ಣ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇಂದಿನ 
ಜನಪದ ಸಾಹಿತ್ಯ ಅಧ್ಯಯನದ ಹಾದಿಯಲ್ಲಿ ಇವೆಲ್ಲ ಮರೆಯದ 
ಮೈಲುಗಲ್ಲುಗಳು. 

ಸಿಂಪಿಯವರು ರಚಿಸಿದ ಪ್ರಬಂಧಗಳು, ಮಕ್ಕಳ ಸಾಹಿತ್ಯ, ಜೀವನ 
ಚರಿ ಪಗಳ ಅವರದೇ ಆದ ಜನಪದ ಶೈಲಿ, ಭಾಷಾಸತ್ರ ತುಂಬಿ ತುಳುಕುತ್ತಿದೆ. 
ಜನಪ ಸಂಸ್ಕೃತಿ, ಶಬ್ದ ಸಂಪತ್ತು, ಅವರ ಎಲ್ಲ ಕೃ ತಿಗಳ 
ದ ಅವರ ಮಾತುಗಳಲ್ಲಿ ಶುದ್ಧ ಜನಪದ ಧ್ವನಿ, 
ಧಾಟಿ, ವಿಚಾರಧಾರೆ, ಹಳ್ಳಹರಿದಂತೆ ಧುಮುಕ್ಕುತಿದ್ದವೆ. ಶ್ರೀ ಅರವಿಂದ 
ದರ್ಶನ ಸಾಹಿತ್ಯದಲ್ಲಿ ಮಾರ್ಗದ ಜಸ "ಒಡೆದುಕಾಣುತ್ತಿದ್ದರೆ, 
ಇನ್ನುಳಿದ ಎಲ್ಲ ಸ ಸಾಹಿತ್ಯ ರೂಪಗಳ ಅಭಿವ್ಯಕ್ತಿಯಲ್ಲಿ ದೇಶಿ ಪ್ರಧಾನವಾಗಿತ್ತು. 
ಜನಪದ ಶಬ್ದ ಸಂಪತ್ತು. ಪಡೆನುಡಿ, ಗಾದೆಮಾತುಗಳ ಹಾಳತು ಪ್ರಯೋಗ, 
ಅಡಗತೆ, ದೃಷ್ಕಾಂತ ಗಳ ಸೂಗಸು ಅವರ ಎಲ್ಲ ಕೃತಿಗಳ ವೈಶಿಷ್ಟ ಖಗಾಗಿವೆ. 
ಒಟ್ಟಿನಲ್ಲಿ ಹೇಳುವದಾದರೆ ಅವರ ಸಾಹಿತ್ಯದ "ಮೂಲದ್ರವ್ಯ ಜನಪದ 
ಬದುಕು. ಜಾನಪದವನ್ನು ವೈಜ್ಞಾನಿಕ ವಸ್ತುವಾಗಿ ಗುರುತಿಸುವ ನಿಟ್ರಿನಲ್ಲಿ 
ಲಿಂಗಣ್ಣನವರ ಜನಪದ ಸಾಹಿತ್ಯ ಮಹತ ತ ಪಡೆಯುತ್ತದೆ. ಅದು ಜನಜೀವನದ 


20 ಡಾ. ಸಿಂಪಿ ಲಿಂಗಣ್ಣ 


ಜೀವಾಳ. ಮಾನವಿಕ ಶಾಸ್ತ್ರಕ್ಕೆ ಅದು ಆಕರ ಎನ್ನುವ ಗ ಸ್ಪುರಣಕ್ಕೆ 

ಅವರ ಬರಹ ಪ್ರೇರಕ. ಉತರ ಕರ್ನಾಟಕದ ಜನಪ ದ ಸಾಹಿತ್ಯದ 
ಗಣಿಯನ್ನು ಮೊದಲು ಸ್ಲೋಟಿಸಿದವರು ಸಿಂಪಿ ಲಿ೦ಗಣ್ಣ ef ಸಾಹಿತ್ಯಿಕ 
ಶಿಸ್ತು, ಕಲೆಯ ಸನ್ಮಾನ ಸಿಗುವಂತೆ ಮಾಡಿದ ಅವರ ಶ್ರಮ ಸ್ತುತ್ಕಾರ್ಹ. 
ಅವರ ಗದ್ಯಶೈಲಿ ಅನ್ಯಾದರ್ಶ. 
ಮಕ್ಕಳಿಗಾಗಿ ಸ ಸಾಹಿತ್ಯ 

ಸದಾ ಮಕ್ಕಳೊಡನಿದ್ದು ಪಾಠ ಹೇಳಿದ ಸಿಂಪಿ ಶಿಕ್ಷಕರು, ಅವರ 

ಚಾರಿತ್ರ್ಯ ನಿರಾಣದ ಕಡೆಗೆ ವಿಶೇಷಗಮನ ಹರಿಸಿದ್ದರು. ಮಕ್ಕಳ 
ಬುದ್ಧಿವಿಕಾಸಕ್ಕೆ "ಜ್ಞಾನದ ವ್ಯಾಪ್ತಿಗೆ ಪೂರಕವಾಗುವಂತೆ. ತೀರ ಸರಳ 
ಭಾಷೆಯಲ್ಲಿ ಹದಿನೇಳು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ “ಕವಿ 
ಮತ್ತು ಕವಿತೆ”, 'ಅಕ್ಕ ಸ "ಭಗವಾನ ಬುದ್ಧದೇವ', "ಮಕ್ಕಳ 
ಅರಎಂದರು', "ಮಹಾಪುರುಷರ ಜೀವನ ಪ್ರಸಂಗಗಳು, seen ಸ್ಯ 
“ಪೌರನೀತಿಯ ಅ ಆ” ಮೊದಲಾದವನ್ನು ಹೆಸ ಬಹುದಾಗಿದೆ. 
ದೇಶಾಭಿಮಾನ ಮೂಡಿಸುವ ಈ ಎಲ್ಲ ಕೃತಿಗಳು Mei 
ನಿಲುಕುಂಥವು. ಆಕಸಿಪೂರ್ಣ ವಿಷಯಕ್ಕೆ ಸರಳ ಭಾಷೆ ಬಳಸಿ, ಪುಸ್ತಕ 
ಬಹು ಅಬಿರುಚಿ ಹೆಚ್ಚಿಸಲಿಚ್ಚಿಸಿದರು. ಇದನ್ನು ಮಕ್ಕಳ 
ಸಾಹಿತ್ಯವನು ವುದಕ್ಕಿಂತ ಮಕ್ಕಳಿಗಾಗಿ. ಬರವ ಸಾಹಿತ್ಯವೆನ್ನುವುದು ಹೆಚ್ಚು 
ಉಚಿತ, ಅವರು ಬರೆದ ರಾಷ್ಟದ ಮಹಾಪುರುಷರ "ಚರಿತ್ರೆಗಳನ್ನು 
ಅವಲೋಕಿಸಿದರೆ ಮಕ್ಕಳಿಗೆ ರಾಷ್ಟಧರ್ನದ ಪರಿಕಲನೆ ಮಾಡಿಕೊಡುವ ವಿಚಾರ 
ಅವರದ್ದಾಗಿತ್ತನಿಸು ಸುತ್ತದೆ. ಜಾತಿ ವರ್ಣ ರಹಿತ. ನೈತಿಕ ಸಮಾಜ ನಿರ್ಮಿಸುವ 
ಕನಸುಗಳನ್ನು ಮಕ್ಕಳ ಮನದಲ್ಲಿ ಬಿತ್ತುವ ತ ಅವರು ಮಾಸರರಾಗಿ 
ಮಾಡಿದ್ದು ಸದಾ 'ಪಸಂಶನೀಯ. 


ಸೃಜನ ಸಾಹಿತಿ 


ಸಿಂಪಿ ಲಿಂಗಣ್ಣನವರದು ನವೋದಯ ಮನೋ ಧರ್ಮ. ಅಡು 
ಅವರ ಕಾವ್ಯ ಮತ್ತು "ಕಥೆಗಳಲ್ಲಿ ಎದ್ದು ಕಾಣುತ್ತದೆ. ಅವರ ಸೃಜನ 


ಡಾ. ಸಿಂಪಿ ಲಿಂಗಣ್ಣ 21 


ಸಾಹಿತ್ಯದಲ್ಲಿಂರರೂ ಕಾವ್ಯಗುಣಕ್ಕಿಂತ ಅಧ್ಯಾತ್ಮಾನುಬ'ವವೇ 
ಪ್ರಧಾನವಾಗಿರುವುದನ್ನು ಅವರ "ಮುಗಿಲ ಜೇನು', "ಶ್ರುತಾಶ್ರುತ' ಕವನ 
ಸಂಕಲನಗಳಲ್ಲಿ ಕಾಣಬಹುದಾಗಿದೆ. “ಬೊಕ್ಕವಾದ ಚೆಲುವಾದ ಮೇಲಾದ 
ಬಾಳನ್ನು ತೋರುವ ಇಂಥ ಗೀತಗಳು ನಮ್ಮ ಸಾಹಿತ್ಯದಲ್ಲಿ ನೂರು 
ಕಡೆಯಿಂದ ಬರಬೇಕು. ನೂರು ಕಾಲಕ್ಕೂ ಬರಬೇಕು' ಎಂದು 
ಮಾಸ್ತಿಯವರು "ಮುಗಿಲ ಜೇನು' ವನು ಡಿ ಹೊಗಳಿದ್ದಾರೆ. 
ಬಸವಣ್ಣನವರ ಬದುಕು ಅವರ ಸಂದೇಶಗಳನ್ನು ಪ್ರಮುಖವಾಗಿಟ್ಟುಕೊ೦ಡು 
ಅನ್ಯ ಶರಣರ ಜೀವನ ಘಟನೆಗಳನ್ನು ಪ್ರತಿಪಾದಿಸುವ ಶ್ರುತಾಶ್ರುತ 
ವಿಶಿಷಾ ನಿಭಿವ್ಯಕ್ತಿಯ ಹ ಕವನಗಳನ್ನೊ ಳಗೊಂಡಿದೆ. ಬಸವಣ್ಣನವರ 
ಆದರ್ಶಗಳನ್ನು ಷ್ಟವಾಗಿ ಪ್ರತಿಪಾದಿಸುವ ಈ ಕೃತಿ ಭಕ್ತಿಯ 
ಅಭಿವ್ಯಕ್ತಿಯಾಗಿದೆ. ಇ ಕೂಲ್‌' ಒಂದು ವಿಶಿಷ್ಟ ದಹ ಸಂಕಲನ. 
ಹಳ್ಳಿಯ ಬದುಕಿನ ಶೋಷಣೆಯ ವಿಡಂಬನೆಯ ವಾಸ್ತವ ಚಿತ್ರಣ ಇದಾಗಿದೆ. 

ಸಿಂಪಿಯವರು ಗದ್ಯ-ಗೀತ ಎಂಬ ಹೂಸ ರೂಪದ 'ಪೂಜಾ' 
ಮತ್ತು “ನಮಸ್ಕಾರ' ಎರಡು ಕೃತಿಗಳನ್ನು ಹೊರತಂದು ಪ್ರಯೋಗಶೀಲ 
ಸಾಹಿತಿ ಎನಿಸಿದ್ದಾರೆ. ಇಲ್ಲಿ ಅವರ ಅನುಭಾವದ ಅಭಿವ್ಯಕ್ತಿ, ಭಕ್ತಿಯ 
ಉತ್ಕಟತೆಯ ಅರಿವಾಗುತ್ತದೆ. ಅರವಿಂದರ ಸಾನಿಧ್ಯ ದಲ್ಲಿ ಅವರ ಮನಸ್ಸು 
ಪಡೆದ ಸಂಸಾ ಸ್ವಾರಕ್ಕೆ ಈ ಕೃತಿಗಳು ಸಾಕ್ಷಿಯಾಗುತ್ತವೆ. ಒಟ್ಟಿನಲ್ಲಿ ಅವರ 
ಕವಿತೆಗಳಲ್ಲಿ ಕಾವ್ಯಕ್ಕಿಂತ ಅನುಭಾವ ಅಧಿಕವಾಗಿದೆ. ಇವರ ಕವನಗಳ 
ಸ್ವರೂಪವೇ ಸ 


ಸಿಂಪಿ ಲಿಂಗಣ್ಣನವರು ಬರದ ಕಥೆಗಳು ಸಾಹಿತ್ಯದ ಸಣ್ಣ ಕಥಾ 
ಸ್ವರೂಪದವೆನಿಸಿದರೂ ವಸ್ತು ನಿರೂಪ ಯಲ್ಲಿ ಅವು ಲೋಕಭಿನವಾಗಿವೆ. 
ರೂ ಅಲ್ಲಲ್ಲಿ ಬೇರೆ ಕಡೆ ಪ್ರಕಟಗೊಂಡ 'ಕಣ್ಣುಗಳು' 'ತಿರುಗಣಿ' 
“ಕಣಿಗಲಹೂ' ಇ ಸಿಂಪಿಯವರೂ ಸಣ್ಣಕಥೆಗಳನ್ನು ಬರೆಯಬಲ್ಲರು 
ಎಂಬುದನ್ನು ಸಾರಿ ಹ "ಳುತ್ತವೆ. ಅವರ ಕಾದಂಬರಿ "ಬೆಟ್ಟದ ಹೊಳೆ” ಗೆ 
ಆತ್ಮಕಥೆಯ ಸ್ವ ಸರೂಪವಿದೆಯಾದರೂ, ಅಣು ಬೃಹತ್ತಾಗಬಲ್ಲ ಸಾಹಸದ 


GC 
3 


22 ಡಾ. ಸಿಂಪಿ ಲಿಂಗಣ 


ವ್ಯಕ್ತಿ ಚಿತ್ರವಾಗಿದೆ. ಲಿ೦ಗಣ್ಣನವರನ್ನು ಕವಿ, ಕಥೆಗಾರ, ಕಾದಂಬರಿಕಾರ 
ಎ೦ದು ಇಂದಿನ ಆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹೇಳುವುದು ಕಷ್ಟ ಅವರದು 
ಈ ನಿಟ್ಟಿನ ವಿಶಿಷ್ಟ ಪ್ರಯೋಗ. 

ಸಿಂಪಿಲಿಂಗಣ್ಣನವರು ಅನುವಾದಕರೂ ಅಹುದು. "ಮಿಲನ' ಎಂಬ 
ಖಂಡಕಾವ್ಯದಲ್ಲಿ ರಾಮತೀರ್ಥರ ಉಪನ್ಯಾಸಗಳನ್ನು ಕೇಳಿ ಅದರಲ್ಲಿ 
ದೃಷ್ಟಾಂತ ಕಥೆಗಳನ್ನು ಸರಳಗನ್ನಡಕ್ಕೆ ಅನುವಾದಿಸಿದ್ದಾರೆ. ಅದರಂತೆ 
ಅರವಿಂದರ “ದೀಪವರ್ತಿ' ಮಾತೆಯರ "ಸುಂದರ ಕಥೆಗಳನ್ನು' ಕನ್ನಡಿಸಿದ್ದಾರೆ. 
ಸಂಪ್ರದಾಯ ಪ್ರೇರಕ 


ವೃತ್ತಿ ಪ್ರವೃತ್ತಿ ಎರಡನ್ನೂ ಸಮರಸಗೊಳಿಸಿಕೊ೦ಡು ಬದುಕಿದ 
ಲಿಂಗಣ್ಣನವರು ಪ್ರಾಥಮಿಕ ಶಿಕ್ಷಕ ಸಮೂಹಕ್ಕೊಂದು ಸತ್‌ ಸಂಪ್ರದಾಯವನ್ನೇ 
ಹಾಕಿಕೊಟ್ಟರು. ವಿಜಾಪುರ ಜಿಲ್ಲೆಯ ಶಿಕ್ಷಕರನೇಕರು ಲಿಂಗಣ್ಣನವರನ್ನು 
ಅನುಸರಿಸಿ, ಉತ್ತಮ ಶಿಕ್ಷಕರು, ಒಳ್ಳಯ ಸಾಹಿತಿಗಳು ಆಗುವಲ್ಲಿ ಯಶಸ್ಸು 
ಪಡೆದಿದ್ದಾರೆ... ಅವರು ಮಕ್ಕಳಿಗೆ ಪ್ರಯೋಜನಕಾರಿ, ಸಮಾಜಕ್ಕೆ 
ಪರೋಪಕಾರಿಗಳಾಗಿದ್ದಲ್ಲದೆ, ಸ್ವತಃ ಗೌರವಪೂರ್ಣರೂ ಆಗಿದ್ದಾರೆ 
ಎಂಬುದನ್ನು ಸಿದ್ಧಿಸಿ ತೋರಿಸಿದ್ದಾರೆ. ಇವರ ಬದುಕಿನಿಂದ ಸ್ಫೂರ್ತಿ, 
ಪ್ರೇರಣೆ ಪಡೆದು, ಅವರನ್ನು ಅನುಸಿರಿಸದ ಹಲವಾರು ಶಿಕ್ಷಕ-ಸಾಹಿತಿಗಳು 
ವಿಜಾಪುರ ಜಿಲ್ಲೆಯಲ್ಲಿದ್ದಾರೆ. ಶಾಲಾಶಿಕ್ಷಕರು ಮಕ್ಕಳ ಸಾಹಿತಿಗಳಾಗಲು 
ಪರಿಸರ, ವಸ್ತು ಮತ್ತು ಅವಕಾಶಗಳು ಹಳ್ಳಿಗಳಲ್ಲಿ ಯತೇಚ್ಛವಾಗಿರುವುದನ್ನು 
ಲಂಗಣ್ಣನವರು ಕಂಡುಕೊಳ್ಳುವುದಿರೆಲಿ, ಅನ್ಯ ಶಿಕ್ಷಕರಿಗೂ 
ತೋರಿಸಿಕೊಟ್ಟಿದ್ದಾರೆ. ಈ ಉದಾತ್ತ ಸಂಪ್ರದಾಯದ ಹಾದಿಯಲ್ಲಿ 
ನಡೆದುಬಂದ ಕೆಲವು ಪ್ರಮುಖರನ್ನು ನೋಡಬಹುದಾಗಿದೆ: ಶ್ರೀ ಈಶ್ವರಚಂದ್ರ 
ಚಿ೦ತಾಮಣಿ, ಶ್ರೀ ಶಂ.ಗು. ಬಿರಾದಾರ, ಶ್ರೀ ಪರಶುರಾಮ ಜಾಲಿಹಾಳ, 
ದಿ. ಸಿಸು ಸಂಗಮೇಶ, ದಿ. ಸಂಗಮೇಶ ಹೊಸಮನಿ, ಶ್ರೀ ಶರಣಪ್ಪ 
ಕಂಜ್ಯಾಣಿ, ಶ್ರೀ ಬಾ.ಇ. ಕುಮಟೆ, ಶ್ರೀ ಬಿ.ಎಂ. ಪಾಟೀಲ, ಶ್ರೀ ಫ.ಗು. 
ಸಿದ್ದಾಪೂರ, ಶ್ರೀ ಏ.ಕೆ. ರಾಮೇಶ್ವರ ಮೊದಲಾದವರು ರಾಷ್ಟ್ರಮಟ್ಟದ 


ಡಾ. ಸಿಂಪಿ ಲಿಂಗಣ 23 


ಆದರ್ಶ ಶಿಕ್ಷಕರು. ಅವರು ರಾಷ್ಟ ರಾಜ್ಯಮಟ್ಟದ ಮಕ್ಕಳ ಸಾಹಿತ್ಯ ಪ್ರಶಸ್ತಿ 
ಪಡೆದವರೂ ಆಗಿದ್ದಾರೆ. ವರಲ್ಲಿ ಕಲವರು ಪ್ರತಿಭಾವಂತ 
ಪೌಢಸಾಹಿತಿಗಳೂ ಆಗಿರುವುದು ವಿಜಾಪುರ ಜಿಲ್ಲೆಯ. ವೈಶಿಷ್ಟ್ಯ ಹೀಗೆ 
ಸಿಂಪಿಲಿಂಗಣ್ಣನವರು ತಾವು ಬೆಳೆದು ದೊಡವರಾಗುವುದರ " ಜೊತೆಗೆ 
ಹಲವರು ಆ ಹಾದಿಯಲ್ಲಿ ನಡೆದು ಗಣ್ಯರೆನಿಸುವಂತೆ ಮಾಡಿದರು. 


ಲೇಖನ ಸಾಹಿತ್ಯ 


ಸಿಂಪಿ ಲಿಂಗಣ್ಣನವರ ಲೇಖನ ಸಾಹಿತ್ಯವೂ ಅಪ್ಪೇ ಸಮೃದ್ಧ ಕಥೆ, 
ಕವನ, ಕಿರು ಪ್ರಬಂಧಗಳನ್ನಲ್ಲದೆ ಸಾಮಾಜಿಕ ಸಮಸ್ಯೆ, ಜನಪದ 
ವಿಚಾರಗಳನ್ನು ಕುರಿತು ನಾಡಿನ ಪ್ರಖ್ಯಾತ ಪತ್ರಿಕೆಗಳಲ್ಲಿ ನೂರಕ್ಕೂ ಅಧಿಕ 
ಲೇಖನಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ಮಾಸ್ತಿ ವೆಂಕಟೇಶ 
ಅಯ್ಯಂಗಾರರ ಸಂಪಾದಕತ್ವದ “ಜೀವನ', ಸಂಪಾದಕ ಫ.ಗು. ಹಳಕಟ್ಟಿ 
ಅವರ “ಶಿವಾನುಭವ', ಅದರಂತೆ "ಜಯಕರ್ನಾಟಕ, “ಜಯಂತಿ' 
ಮೊದಲಾದ ಪತ್ರಿಕೆಗಳಲ್ಲಿ ಲಿಂಗಣ್ಣನವರು ಬರೆದದ್ದು ಹಲವಾರು 
ಲೇಖನಗಳು. ಸಿಂಪಿ ಲಿಂಗಣ್ಣನವರ ಲೇಖನಗಳು ಅಂದಿನ ಜನಮನವನ್ನು 
ಗೆಲ್ಲುವುದಿರಲಿ ಅವರು ಆಯ್ದುಕೊಂಡ ವಸ್ತು ಬಳಸಿದ ಭಾಷೆ ಉತ್ತರ 
ಕರ್ನಾಟಕದ ವಿಶೇಷ ಕೊಡುಗೆ ಎನ್ನುವಂತಿತ್ತು. ಒಬ್ಬ ಶಾಲಾ ಶಿಕ್ಷಕನ 
ಇಷ್ಟೂಂದು ವ್ಯಾಪಕ ಬರಹ ಆಶ್ಚರ್ಯ ಹುಟ್ಟಿಸುವಂಥದ್ದು. ಇವಕ್ಕೆಲ್ಲ 
ಭದ್ರ ಬುನಾದಿ, ಅವರ ಅನುಭವ, ಅಧ್ಯಯನ ಮತ್ತು ಸಾಹಿತ್ಯಾಸಕ್ತಿ. 
ಅವರ ಜೀವನ ಶ್ರದ್ಧೆ, ಬರೆಯಬೇಕನ್ನುವ ಛಲ, ಅವರ ಸಾಹಿತ್ಯ ನೀತಿಗೆ 
ಪ್ರೇರಣೆಯಾದವು. "ಲಿಂಗಣ್ಣನವರ ಜಪದ ಪ್ರೀತಿ, ರಾಷ್ಟ್ರಪ್ರೇಮ. ನಾಡು 
ನುಡಿ ಶ್ರೀಮಂತಗೊಳಿಸುವ. ಛಲಗಳ ಮುಪ್ಪುರಿಯ ಬರಹ ಅವರದು. 
ಕರ್ನಾಟಕ ಸಂಸ್ಕೃತಿ, ರಾಷ್ಟದ ಮಹಾಪುರುಷರ ಆದರ್ಶಗಳನ್ನು ಬಿತ್ತಿ 
ಬೆಳೆಯುವಲ್ಲಿ ಅವರ ಸಾಹಿತ್ಯ ಸಫಲವಾಗಿದೆ. ಅವರ ಬಹಳಷ್ಟು ಜಟ 
ದೃಷ್ಟಿ ಮಹಿಳೆ ಮತ್ತು ಮಕ್ಕಳ ಉದ್ದಾರದ ಮೇಲೆ ಕೇಂದ್ರೀಕೃತವಾಗಿದೆ. 
ವೈಚಾರಿಕತೆಗಿಂತ ಪರಿಶುದ್ಧ ಮಾನವೀಯ ಮೌಲ್ಯ ಪ್ರತಿಪಾದನೆ, ದೇಶಪ್ರೇಮ, 


24 ಡಾ. ಸಿಂಪಿ ಲಿಂಗಣ್ಣ 


ಪಡಿಮೂಡಿಸುವ ಪ್ರಯತ್ನ, ಲಿಂಗಣ್ಣನವರ ಸಾಹಿತ್ಯದಲ್ಲಿ ಎದ್ದು ಕಾಣುತ್ತವೆ. 
ವಿಮರ್ಶೆಯೇ ಬೇಕಿರಲಿಲ್ಲ 


ಡಾ. ಸಿಂಪಿ ಲಿಂಗಣ್ಣನವರು ಇಷ್ಟೂಂದು ವ್ಯಾಪಕ ವೈವಿಧ್ಯಮಯ 
ಸಾಹಿತ್ಯ ರಚಿಸಿದರೂ ಸಾಹಿತ್ಯಲೋಕ ಅವರನ್ನು ಬೇಗ ಗುರುತಿಸಲಿಲ್ಲ. 
ವಿರ್ಶಕರಾರೂ ಆ ಕಡ ನೋಡಲಿಲ್ಲ. ಇದಕ್ಕೆ ಕಾರಣಗಳು ಹಲವು. 
ಆವರು ಮಹಾರಾಷ್ಟ ದ ಗಡಿಭಾಗದಲ್ಲಿದ್ದ ಹಳ್ಳಿಯ ಕಜ ಮಾಸ್ಕರಿಕೆಯ 
ಕೆಲಸ. ಚಡಚಣ “ಎಲ್ಲಿದೆ ಎಂಬುದು ಇಂದೂ ಕನ್ನ ಡಿಗರಿಗೆ ಗೊತಿಲ್ಲದ 
ಊರು. ಲಿಂಗಣ್ಣನವರು ಬರೆಯುತ್ತಿದ್ದ 1930ರ ದಶಕದಲ್ಲಿ ಆ ಊರಿಗೆ 
ಒ೦ದು ಪತ್ರಿಕೆ ಕೂಡ ಬರುತ್ತಿರಲಿಲ್ಲ. ಸಂಪರ್ಕ ಸಾಧನೆಗಳ೦ತೂ ಇರಲೇ 
ಇಲ್ಲ. ಅಂಥ ಪರಿಸರದಲ್ಲಿದ್ದು ಸಿಂಪಿ ಸಾಗರವಾದುದು ಸಣ್ಣಮಾತೇನಲ್ಲ. 
ಹಲಸಂಗಿ, ಚಡಚಣಗಳನ್ನು ಕನ್ನಡ ಸಾಹಿತ್ಯ ಸೀಮಾವಲಯಕ್ಕೆ ಸೇರಿಸಿದವರೇ 
ಮಧುರ ಚೆನ್ನ ಮತ್ತು ಸಿಂಪಿ ಲಿಂಗಣ್ಣ ಇವರು ಕಲಿತದ್ದು ಕಡಿಮ, 


ಸಿಂಪಿಯವರು ಬರೆಯುವಾಗ ವಿಮರ್ಶ ಒಂದು ಸಾಹಿತ್ಯ 
ರೂಪವಾಗಿ ಕನ್ನಡದಲ್ಲಿ ಇನ್ನೂ ಬೆಳೆದಿರಲಿಲ್ಲ. ಅಷ್ಟೇ ಏಕ, ಸಿಂಪಿ 
ಲಿಂಗಣ್ಣನವರ ಕಲವು ಕೃತಿಗಳನ್ನು ಯಾವ ಸಾಹಿತ್ಯ ರೂಪ ಕ್ಕ 
ಸೇರಿಸಬೇಕಂಬುದೂ ಇಂದೂ ಸಮಸ್ಯೆ ಯಾಗಿಯೇ “ಉಳಿದಿದೆ. 
ಎರಡನೆಯದಾಗಿ ಸಿಂಪಿಯವರ ಸಾಹಿತ್ಯದ ಬಬ? ಚರಿತ್ರ, ಅರವಿಂದರ 
ಆಧ್ಯಾತ್ಮ ವಿಚಾರಗಳನ್ನೋ ಫಸ ಉಳಿದದ್ದು ದೇಶೀ ಸಾಹಿತ್ಯ 
ಸ್ವಾತಂತ್ರ್ಯ ಪೂರ್ವದ ಅವರ ಸಾಹಿತ್ಯದಲ್ಲಿ ವೈಚಾರಿಕತೆ ಇಂದಿನಂತೆ 
ಇಲ್ಲದಿರುವುದು ಸ್ವಾಭಾವಿಕ. ಅದಕ್ಕೆ ಜಗ ಆಕರ್ಷಣೆ ಇತ್ತಲ್ಲದೆ, 
ವಿಮರ್ಶಕರ ಅವಶ್ಯಕತೆ ಇರಲಿಲ್ಲ. ತ ಹಿತ ಕನ್ನಡ ಸಾಹಿತ್ಯ 
ವಿಮರ್ಶಕರಿಗೆ. ಸಾಹಿತ್ಯಕೃತಿಗಿಂತ ಸಾಹಿತ್ಯ ಪಧಾನವಾಗಿರುವ ಸಾಧ್ಯತೆಯೇ 
ಹೆಚ್ಚು ಈ ದೃಷ್ಟಿಯಿಂದ. ಲಿಂಗಣ್ಣನವರನ್ನು ನಿರ್ಲಕ್ಷಿತರೆಂದು ಹೇಳುವುದು 
ಸೂಕ್ತವಲ್ಲ. ಅವರನ್ನು ಮಾಸ್ತಿ, ಬೇಂದ್ರೆ, ಆಲೂರ ವೆಂಕಟರಾಯ, 


ಡಾ. ಸಿಂಪಿ ಲಿಂಗಣ್ಣ 25 


ಶ೦ಬಾಜೋಷಿ, ವಿ.ಕೃ. ಗೋಕಾಕ, ರಂ.ಶ್ರೀ. ಮುಗಳಿ, ಸ.ಸ. ಮಾಳವಾಡ 
ರಂಥ ಅನೆಕ ವಿದಜನ ಗುರುತಿಸಿ ಜಾರು ಅಲ್ಲದೆ ಅವರ 
"ಸ್ವರ್ಗದೋಲೆ', “ಗರತಿಯ ಹಾಡು'. “ಜೀವನ ಸಂಗೀತ' "ಗ್ರಂಥಗಳು 
ಎಶ್ಚಿದ್ಯಾಲಯದ ಪಠ್ಯಗಳಾಗಿ ಪ್ರಶಂಸೆಗೊಳಗಾಗಿವೆ. ಅವರ "ಗಾದೆಗಳ 
ಗಾರುಡಿ', “ಹೆಡಿಗೆ ಜಾತೆ' " ನಾಟ್ಯ ಸಾಧನೆ', “ನೂರು ಗಡಿಗೆ ಒಂದು 
ಬಡಿಗೆ', “ಮಧುರ ಚೆನ್ನರ ಜೀವನ ಮತ್ತು ಕಾರ್ಯ' ಮೊದಲಾದ ಕೃತಿಗಳು 
ದಿಟ್ಟಿಸಿನೋಡಿದರೆ ಅವರ ವೈಚಾರಿಕ ಪ್ರೌಢಿಮೆ ಸರಳಸುಂದರ ಅಭಿವ್ಯಕ್ತಿ 
ಮತ್ತು ಅವರ ರಸಿಕಾನುಭವಕ್ಕೆ ಸಾಕ್ಷಿಯಾಗಿವೆ. 


ಹೀಗೆ ಸಿಂಪಿ ಲಿ೦ಗಣ್ಣನವರ ಕೃತಿಗಳು ಮಕ್ಕಳು ಮಹಿಳೆ ಪಂಡಿತರ 
ಅಭಿರುಚಿಗೆ ಪಾತ್ರವಾಗಿವೆ. ಕನ್ನಡದಲ್ಲಿ ವಿಪುಲವಾಗಿ ಅರವಿಂದ ಸಾಹಿತ್ಯ 
ಬರೆದು ಪ್ರಕಟಿಸಿದ ಗೌರವಕ್ಕೆ ಅವರಿಗೆ ಮಹಾ ಮನ್ನಣೆ ಇದೆ. ಅವರ 
ಜೀವನಾನುಭವ, ಕನ್ನಡದ ಕಳಕಳಿ, ದೇಶಪ್ರೇಮಗಳು ಅನನ್ಯವೆನ್ನುವಂತೆ 
ಅವರ ಪುಸ್ತಕಗಳ ಮಟಪುಟಗಳ ಲ್ಲಿ ಪುಟಿದೆದ್ದು ಕಾಣುತ್ತವೆ. ಸಿಂಪಿ 
ಲಿಂಗಣ್ಣನವರು ಜಾನಪದದ ದಶದಿಕ್ಕುಗಳನ್ನು ತೆರೆದು ತೋರಿಸಿ, ಭಾರತ 
ಜನನಿ ಮತ್ತು ಅವಳ ತನುಜಾತೆ ಕನ್ನಡ ಮಾತೆಯ ಸಂಸ್ಕೃತಿಯ ಪರಂಪರೆಯ 
ಅರಿವು ಮೂಡಿಸುವ ಮಹತ್ಕಾರ್ಯ. ಮಾಡಿದ್ದಾರೆ. ವಿಮರ್ಶಕರು ಅವರನ್ನು 
ನೋಡಲಿ ಬಿಡಲಿ, ಸಹೃದಯಿ ಕನ್ನಡಿಗರಿಗೆ ಸಂಸ್ಕಾರ ನೀಡುವ ME, 
ಮಾಡಿದ್ದಾರೆ. 


ವ್ಯಕ್ತಿತ್ವ 

ವ್ಯಕ್ತಿಯ ವ್ಯಕ್ತಿತ್ವ ಅವನ ಕೃತಿಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಈ 
ಮಾತು ಡಾ. ಸಿಂಪಿಯವರಿಗೆ ಸಂಪೂರ್ಣ ಅನ್ವಯವಾಗುತ್ತದೆ. ಅವರು 
ತಮ್ಮ ಬರಹಕ್ಕೆ ಆಯ್ದುಕೊಂಡ ವಸ್ತು ಮತ್ತು ಅದನ್ನು ನಿಭಾಯಿಸಿದ 
ರೀತಿ ಅವರ ಸಜ್ಜನಿಕೆಯನ್ನು ಸಾರಿಹೇಳುತ್ತವೆ. ಅಶೋಕ ಚಕ್ರವರ್ತಿ, 


ಬುದ್ಧ, ಬಸವಣ್ಣರಾದಿಯಾಗಿ ಎಕ ವಿವೇಕಾನಂದ. ಗಾಂಧಿವರೆಗಿನ 
ಭಾರತದ ಸಂಸ್ಕೃ ತಿ ಅಧ್ಯಾತ್ಮಲೋಕದ ಆದರ್ಶ ಗಣ್ಯಾತಿಗಣ್ಯರೂ ಅವರ 


26 ಡಾ. ಸಿಂಪಿ: ಲಿಂಗಣ್ಣ 


ಸಾಹಿತ್ಯದ ಮೂಲದ್ರವ್ಯವಾಗಿದ್ದಾರೆ. ಅದರಂತೆ ಗ್ರಾಮೀಣ ಕಲೆ 
ಸಂಸ್ಥ ತಿಗಳನ್ನು ಸ 4 ಜಾನಪದ ಅವರು ಅಪ್ಪಿಕೂ೦ಡ ಇನ್ನೋ ಹು 
ಮಹಶದ ವಿಷಯ. ಡಾ. ಲಿ೦ಗಣ್ಣನವರು ಜನ ಪದ ಮಣ್ಣಲ್ಲಿ ನಿಂತೇ 


ಭಾರತದ ಆಧ್ಯಾತ್ಮ € ಆಕಾಶಕ್ಕೆ ಕೈಹಾಕಿದ್ದಾರೆ. ನೆಲ ಮುಗಿಲನ್ನು ಬೆಸೆವ 
ಸಾಹಸ ಅವರದು! 


ಡಾ. ಲಿಂಗಣ್ಣನವರು ಆದರ್ಶ ಶಿಕ್ಷಕರಾಗಿ, ಚಾರ್ರಿತ್ಯಪೂರ್ಣ 


ಸತ್ತಯುತ ಬರಹದ ತತ್ತನಿಷ್ಠ ಸಾಹಿತಿಯಾಗಿ, ಸದ್ದಂಥಗಳ ಪ್ರಕಾ ಶಕರಾಗಿ 


ತ್ತ 


ನಪದ ಭಾಷೆ ಧಾಟಿಯ ಪ್ರಭಾವಶಾಲಿ ಗ ಚತುರ್ಮುಖ 
ಹ್ಕರಾಗಿದ್ದಾರೆ. ಸಲ್ಲದ್ದನ್ನಾಡದ ನಾಲಿಗೆ, ಅ ನ್ನು ನು ಬರೆಯದ ಲೇಖಣಿ, 

ಚೆ ಪರಿಶುದ್ಧ ಬದುಕಿನ ಲಿಂಗಣ್ಣ, ಲಿಂಗ ಅಹುದಹುದೆನ್ನುವಂತೆ 
ಬದುಕಿದ್ದೊಂದು ಪವಾಡವೆಂದರೆ ನಂಬುವದೇ ಕಷ್ಟ ಅವರ ಚ 
ನಿಸ್ವಾರ್ಥ "ಚಾರಿತ್ರ ಸ ಪೂರ್ಣ ಬದುಕಿನ ಪ್ರತಿಬಿಂಬವೇ ಅವರ ಬರಹ. 
ನಡೆ-ನುಡಿಯಲ್ಲಿ 'ತಾರತಮ್ಮವಿಲ್ಲದ ಶರಣ ಲಿಂಗಣ್ಣನನ್ನು ನಾನು ತೀರ 
ಹತ್ತಿರವಿದ್ದು ಬಲ್ಲೆ. ಅವರ ಮುಗ್ಧತೆಗೆ ಅಚ್ಚರಿ ಪಟ್ಟಿದ್ದೇ ನೆ. ಆಸೆಗೆ 
ಕೃಯೊಡ್ಡದ ಅಧಿಕಾರಕ್ಕೆ ತಲೆಬಾಗದ, ಪ್ರೀತಿ ವಿಶ್ವಾಸ ಪ್ರಾಮಾಣಿಕತೆಯ 
ಕಿಂಕರರಾಗಿದ್ದ ಸುಸಂಸ್ಕೃತ ವ್ಯಕ್ತಿತ್ವ ಅವರದು. ಅವರಿಗೆ ಬರಹಕ್ಕಿಂತ 
ಬದುಕು ದೊಡ್ಡದಾಗಿತ್ತು. ಅದಕ್ಕಾಗಿಯೇ ದೊಡ್ಡವರ ಬದುಕನ್ನು ಚಿತ್ರಿಸಲು 
ತಮ್ಮ ಬಹಳಷ್ಟು ಬರಹವನ್ನು ಮೀಸಲಿಟ್ಟರು. 


ಓಟ 


( 


ಇಯ 


ಡಾ. ಸಿಂಪಿ ಲಿಂಗಣ್ಣನವರು ದಾರಿದ್ರ್ಯವನ್ನಲ್ಲದೆ ಮತ್ತೇನನ್ನೂ 
ಕಂಡವರೇ ಅಲ್ಲ. ಐಷಾರಾಮೀ ಜೀವನದ ಕಲ್ಪನೆ ಕೂಡ ಅವರಿಗಿರಲಿಲ್ಲ. 
ಶಿಕ್ಷಕ ವೃತ್ತಿ ಅಲ್ಲ ಆದಾಯ, ಮುರುಕು ತೊಲೆ, ಹರಕು ಜಂತಿಯ ಮನೆ 
ವಾಸ, ಯಾವ ಹವ್ಯಾಸಕ್ಕೂ ಅವಕಾಶಗಳೇ ಇರದ ಹಳ್ಳಿಯ ಬಾಳು, 
ಅಂಥದರಲ್ಲಿಯೂ ಅವರಿಗೆ ಅಪಾರ ಜೀವನ ಶ್ರದ್ಧೆ. ವಂಚನೆ ಮೋಸ 
ಅಪ್ರಾಮಾಣಿಕತೆ ಎಂದೂ ಅವರ ಹತ್ತಿರ ಸುಳಿಯಲೇ ಇಲ್ಲ. ಮಧುರ 
ಚೆನ್ನರಂಥ ಅನುಭಾವಿಯ ಒಡನಾಟ, ಆಧ್ಯಾತ್ಮಕ್ಕೆ ಅರವಿಂದ ಮಾರ್ಗ, 


ಡಾ. ಸಿಂಪಿ ಲಿಂಗಣ್ಣ 27 


ಸಂಸಾರಕ್ಕಿಂತ ಸಾಹಿತ್ಯದ ಕಡೆಗೇ ಅವರ ಗಮನ. ಬದುಕನ್ನು ಒರು 
ಪವಿತ್ರ ತಪಸ್ಸಾಗಿ ಪರಿಗಣಿಸಿದವರು ಅವರು. ಅರವಿಂದ ಯೋಗದ ಈ 
ಅಂತರ್ಮುಖಿ ಇದ್ದುದರಲ್ಲೇ ಸದಾ ಸುಖಿ! 


ಡಾ. ಲಿಂಗಣ್ಣನವರು ಎಲ್ಲದರಲ್ಲಿಯೂ ಶಿಸ್ತಿನ ಸಿಪಾಯಿ. ಸಮಯ 
ಸ ಅನ್ಯರು ಅನು ುಸರಿಸುವಂಥ ನದ್ದು ಕುಟುಂಬದಲ ಸಾಗಲಿ, ಶಾಲೆಯಲ್ಲಾಗಲಿ 
ಸಿಟ್ಟು ಸಿಡುಕು ಮಾಡಿದ್ದನ್ನು ಯಾರೂ ಕಂಡಿಲ್ಲ. "ಜಾತಿ, ಮೇಲು-ಕೀಳು 
ಪಕ್ಷಪಾತ ಮನೊಭಾವದಿ೦ಂದ ಅತೀತರಾಗಿದ್ದವರು. ಅಂತೆಯೇ 

ಸಮಕಾಲೀನ ಸಮಾಜ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಗೌರವಿಸಿತು 

ಶಾಲಾ ಸಾಹೇಬರಿಗೂ (ಇನಪೆಕಟರ್‌) ಲಿ೦ಗಣ್ಣನವರ ವಿಷಯದಲ್ಲಿ 
ಗೌರವದ ಹೆದರಿಕೆ. ಅವರಿಗೆ ಎದುರಾಡುವ “ಧೈರ್ಯ ಯಾರೂ 
ಮಾಡದಿರುವುದಕ್ಕೆ ಕಾರಣ ಅವರ ಚಾರಿತ್ರ್ಯ. ಈ ಚಾರಿತ್ರ್ಯ ದ ಬದುಕಿಗೆ 
ಶ್ರೀಮಾತಾರವಿ೦ದರಲ್ಲಿ ಅವರಿಟ್ಟ ಭಕ್ತಿ ಶ್ರದ್ಧೆ. ತಮ್ಮತನವನ್ನೇ ಆ 
ದೇವಮಾನವರಿಗೆ ಸಮರ್ಪಿಸಿಕೊಂಡಿದ್ದರು. ಮನೆಯಲ್ಲಿ ಮಕ್ಕಳಿ ಗೆ 
ಏನಾದರೂ ರೋಗ ರುಜಿನಗಳಾದರೂ ಮಾತಾರವಿಂದರ ಸ 
ನಿವೇದಿಸುತ್ತಿದ್ದರೇ ಹೊರತು ವೈದ್ಯರ ಕಡೆ ಓಡಿದವರಲ್ಲ. ಆ ಪವಿತ್ರ 
ಬದುಕಿಗೆ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡು ಶ್ರೀಗ೦ಂಧವಾದವರು. 
ಅವರು ಬರೆದ ಸಾಹಿತ್ಯ ಭಗವನ್‌ ವ್ಯಕ್ತಿತ್ವದ ಪೂಜಾ ಮಂತ್ರವಾಯಿತು. 
ಪದವಿ ಪ್ರಶಸ್ತಿಯ ಆಸೆಗಾಗಿ ಸಿಂಪಿಯವರು ಬರೆಯಲಿಲ್ಲ. ಅವರ 
ನಿರ್ಮಲ ಸಾಹಿತ್ಯಾರಾಧನೆಗೆ ಸಮಾಜ ಮೆಚ್ಚಿ ಅಹುದಹುದೆನ್ನುವುದಿರಲಿ, 
ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಪದವಿ, ಪ್ರಶಸ್ತಿ ಪುರಸ್ಕಾರಗಳು 
ಅವರನ್ನು ಹುಡುಕಿಕೊಂಡು ಬಂದವು. ಕಾವ್ಯ ಬರೆದವರೆಲ್ಲ ಕವಿಗಳಲ್ಲ, 
ಸಾಹಿತ್ಯ ರಚಿಸಿದವರು ಸಾಹಿತಿಗಳಲ್ಲ. ಅವರು ಕವಿ ಸಾಹಿತಿಗಳಾಗಿ 
ಬರೆದಾಗ ಮಾತ್ರ ಆ ಕ್ರಿಯೆಗೆ ಪರಿಪೂರ್ಣತೆ ಬರುತ್ತದೆ. ಕಾವಿ ಹಾಕಿ 
ಸ್ವಾಮಿ, ನೇಮಕಗೊಂಡು ಪ್ರಾಧ್ಯಾಪಕನೆನ್ನಿಸಿಕೊಳ್ಳಬಹುದು, ಆದರೆ 
ಅವರಿಗಿರುವ ಅಂತಃಸತ್ವದ ಕೊರತೆಯಿಂದಾಗಿ, ಆ ವ್ಯಕ್ತಿಗೇ ಸಂತೃಪ್ತಿ 
ಸಂಸ್ಕಾರ ಎರಡೂ ಇಲ್ಲ. ಅಂಥವರಿಂದ ರಾಂಕ್‌ ಸಂಸ್ಕಾರ 


(ಆ 


Fy 5} 


28 ಡಾ. ಸಿಂಪಿ ಲಿಂಗಣ್ಣ 


ಬಯಸುವದಾದರೂ ಹೇಗೆ? ನಡೆ-ನುಡಿ ಒಂದಾಗಿ ಶರಣನಾಗುವಂತೆ 
ಬದುಕು-ಬರಹ ಒಂದಾಗಿ ಸಾಹಿತಿಯಾಗಬೇಕಾಗುತ್ತದೆ. ಜನಪದ 
ಜೀವನಾಡಿಯನ್ನರಿತು, ಆಧ್ಯಾತ್ಮದ ಆರಾಧಕನಾಗಿದ್ದ ಡಾ. ಸಿಂಪಿಲಿಂಗಣ್ನ 
ಸಾಹಿತಿಯೂ ಅಹುದು, ಅವರು ಬರೆದದ್ದು ಸಾಹಿತ್ಯವೂ ಸತ್ಯ 
ಯಷಿಯಲ್ಲದವ ಕವಿಯಾಗಲಾರ ಎಂಬುದು ಡಾ. ಸಿಂಪಿಲಿಂಗಣ್ಣನವರಿಗೆ 
ಸಂಪೂರ್ಣ ಅನ್ವಯವಾಗುವ ಮಾತು: 
ಅನನ್ಯ ಗೌರವ 

ಪದವಿ ಪ್ರಶಸ್ತಿ ಪುರಸ್ವಾರಗಳಿಂದ ಒಬ್ಬ ಸಾಹಿತಿಯ ಗುಣಮಟ್ಟ 
ಅಳೆಯುವ ಕಾಲ ಇದಲ್ಲ. ಆದರೆ ಹತ್ತೊಂಬತ್ತು ನೂರಾ ಅರವತ್ತರಿಂದ 
ತೊಂಬತ್ತಾರರ ದಶಕದಲ್ಲಿ ಡಾ. ಲಿಂಗಣ್ಣನವರಿಗೆ ಸಾಮಾಜಿಕ ಗೌರವ 
ಪದವಿ ಪ್ರಶಸ್ತಿಗಳ ರೂಪದಲ್ಲಿ ಸಂದುದಕ್ಕೆ ಕನ್ನಡಿಗರೆಲ್ಲ ಸಂತಸಪಟ್ಟು 
ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಒಂದು 
ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್‌ ಪದವಿಗೆ ಪಾತ್ರನಾದುದು ಅಸಾಮಾನ್ಯ 
ಸಾಧನೆಗೊಂಡ ಶಿಖರವೇ ಸರಿ. ಅದರಂತೆ ಅಖಿಲಭಾರತ ಕನ್ನಡ 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಅವರ ಕನ್ನಡ ನಾಡು ನುಡಿಗೆ ಸಲ್ಲಿಸಿದ 
ಅಪ್ರತಿಮ ಅನನ್ಯ ಗೌರವ. ಅದಕ್ಕವರು ಆಶಿಸಿದವರೂ ಅಲ್ಲ, ಅಭಿಮಾನ 
ಪಟ್ಟು ಬೀಗಿದವರೂ ಅಲ್ಲ. 


ಡಾ. ಲಿಂಗಣ್ಣನವರ ಜೀವನದ ಉದ್ದಕ್ಕೂ ಬಡತನ ಅವರ ಬೆನ್ನು 
ಬಿಡಲೇ ಇಲ್ಲ. ಆದರೆ ಅವರ ಬದುಕಿನ ಕೊನೆಯ ಘಟ್ಟದಲ್ಲಿ ಸಾಮಾಜಿಕ 
ಸಾಹಿತ್ಯಿಕ ಗೌರವ ಮಾತ್ರ ಅವರನ್ನರಸಿ ಬೆಂಬತ್ತಿ ಬಂದ ಧನ್ಯತೆ 
ಅವರದಾಗಿತ್ತು 


ಬಹುಮಾನ ಪ್ರಶಸ್ತಿ ಸಭಾಗೌರವ 


ಡಾ. ಲಿಂಗಣ್ಣನವರ ಹಲವು ಸಾಹಿತ್ಯ ಕೃತಿಗಳು ರಾಜ್ಯಸರಕಾರಗಳ 
ಪ್ರತಿಷ್ಠಿತ ಬಹುಮಾನ ಪಡೆದು, ಅಲ್ಪಮಟ್ಟಿನ ಆರ್ಥಿಕ ಸಹಾಯದ ಜೊತೆ 


ಡಾ. ಸಿಂಪಿ ಲಿಂಗಣ್ಣ 29 


ಅಪಾರ ಗೌರವ ತಂದಿದೆ. 1956 ರಲ್ಲಿ ಅವರ "ಸ್ವರ್ಗದೋಲೆಗಳು' 
ಕೃತಿಗೆ: ಮುಂಬೈ ಸರಕಾರದಿಂದ ಹತ್ತು ಸಾವಿರ ರೂಪಾಯಿ ಬಹುಮಾನ 
ಬ೦ದಿದೆ. ಅನ೦ತರ 1959 ರಲ್ಲಿ ಮೈಸೂರು ಸರಕಾರ ಅವರ “ಗರತಿಯ 
ಬಾಳು' ಕೃತಿಗೆ ಬಹುಮಾನ ನೀಡಿ ಸತ್ಯರಿಸಿತು. ಮರುವರ್ಷವೇ ಅವರ 
ಇನ್ನೊಂದು ಪುಸ್ತಕ "ಜನಾಂಗದ ಜೀವಾಳ' ಕೈ ಮೈಸೂರು ಸರಕಾರದ 
ಬಹುಮಾನ ಪ್ರಾಪ್ತವಾಯಿತು. ಅವರ "ನಾಟ್ಕ ಸಾಧನೆ'ಗೆ 1977ರಲ್ಲಿ 
ಮತ್ತು "ನೂರುಗಡಿಗೆ ಒಂದು ಬಡಿಗೆ' ಕೃತಿಗೆ 1980 ರಲ್ಲ ಕರ್ನಾಟಕ 
ರಾಜ್ಯ ಸಾಹಿತ್ಯ ಅಕಾಡಮಿಯ ಬಹುಮಾನಗಳು ಲಭ್ಯವಾದವು. 


ಅವರಿಗೆ ದೊರೆತ ಗೌರವಾರ್ಹ ಪ್ರಶಸಿಗಳಿಗೂ ಕೊರತೆ ಇಲ್ಲ. 
1960ರಲ್ಲಿ ಅವರ ಶೈಕ್ಷಣಿಕ ಕ್ಷೇತ್ರದ ಗಣನೀಯ ಸೇವೆಯನ್ನು ಲಕ್ಷಿಸಿ 
ಆದರ್ಶ ಶಿಕ್ಷಕ ರಾಷ್ಟೀಯ ಪ್ರಶಸ್ತಿ ಲಿ೦ಗಣ್ಣನವರದಾಯ್ತು. 1968ರಲ್ಲಿ 
ಸಾಹಿತ್ಯ ಅಕಾಡಮಿಯ ಗೌರವ ಪ್ರಶಸ್ತಿ ದೊರಕಿದ್ದ ಲ್ಲದೆ 1988ರಲ್ಲಿ ಅವರಿಗೆ 
"ಜಾನಪದ ತಜ್ಞ ಪ್ರಶಸ್ತಿಯೂ ಜಾನಪದ ಯಕ್ಷಗಾನ ಅಕಾಡೆಮಿಯಿಂದ 
ಪ್ರಾಪ್ತವಾಯಿತು. ಇಷೆಲ್ಲಕ್ಕೂ ಮಿಗಿಲಾಗಿ ಗುಲಬರ್ಗಾ ವಿಶ್ವವಿದ್ಯಾಲಯ 
1989ರಲ್ಲಿ ಅವರ ಶೆ ಕ್ಷಣಿಕ ಮತ್ತು ಸ ಸಾಹಿತ್ಯಿಕ ಸೆ ವೆ ಸಾಧನೆಯನ್ನು ಗುರುತಿಸಿ 
ಗೌರವ ಡಾಕ್ಟರೇಟ್‌ ಪದವಿಯನ್ನು ನೀಡಿ ಸತ್ಯರಿಸಿದ್ದು ಅವರ ಜೀವನದ 
ಧನ್ಯತೆಗೆ ಸಾಕ್ಷಿಯಾಯಿತು. 1990ರಲ್ಲಿ ಅವರಿಗೆ ಇನ್ನೆರಡು ಗೌರವದ 
ಗರಿಗಳು ಮೂಡಿದವು. ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 
ತೀರ ವಿರಳವಾದ ಮಾನಸ್ಥಾನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ 
ಸದಸ್ಯತ್ವ ಹೀಗೆ ಅಂದು ಪ್ರಚಲಿತವಾಗಿದ್ದ ಪ್ರತಿಷ್ಠೆ ಪ್ಲೆಯೆಂದೇ ಹೇಳಬಹುದಾದ, 
ಕನ್ನಡಿಗರ ಹೆಮ್ಮೆಯ ಬಹುತೇಕ ಪ್ರಶಸ್ತಿಗಳು ಡಾ. ಲಿಂಗಣ್ಣನವರ 
ಕೂರಳನ್ನಲಂಕರಿಸಿದವು. 


ಡಾ. ಸಿಂಪಿ ಲಿಂಗಣ್ಣನವರು ಕನ್ನಡ ಸಾಹಿತ್ಯ ಜಾನಪದ. ಮತ್ತು 
ಕನ್ನಡ ಭಾಷೆಗೆ ಸಂಬಂಧಪಟ್ಟ ಪ್ರಮುಖ ಸಮ್ಮೇಳನಗಳ ಅಧ್ಯಕ್ಷರಾಗುವ 
ಸದವಕಾಶ ಪಡೆದುದೂ ಅವರ ಸೇವೆಗೆ ಸಂದ ಗೌರವ. "1944ರಲ್ಲಿ 


5 


30 ಡಾ. ಸಿಂಪಿ ಲಿಂಗಣ್ಣ 


28ನೆಯ ಅಖಿಲಭಾರತ ಸಾಹಿತ್ಯ ಸಮ್ಮೇಳನ ನಡೆಯಿತು. 


2 
ಆ ಸಮ್ಮೇಳನದ ಜಾನಪದ ಗೋಷ್ಠಿಯ ಅಧ್ಯಕ್ಷ ಸ್ಥಾನದಿಂದ 
ಆರಂಭವಾದುದು 1993ರಲ್ಲಿ ಕೂಪಳದಲ್ಲಿ ಜರುಗಿದ ಅಖಿಲ ಬಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಸ್ಥಾನದಲ್ಲಿ ಪರ್ಯವಸಾನವಾಗುವವರೆಗೆ 
ಮುಂದುವರೆಯಿತು. 1966ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಏರಡಿಸಿದ 


೧೨ 


3 


( 


ತ್ತ 


ಕನ್ನಡ ಲೇಖಕರ ಸಮ್ಮೇಳನದಲ್ಲಿ ಜಾನಪದ ಗೋಷ್ಠಿಯ ಅಧ್ಯಕ್ಷರಾಗಿದ್ದ ಡಾ) 
ಮಂಗಳೂರಲ್ಲಿ 1969ರಲ್ಲಿ ನೆರವೇರಿದ ಎರಡನೆಯ ಜಾನಪದ ಸಮ್ಮೇಳನದ 
ಅಧ್ಯಕ್ಷಸ್ಥಾನ ಚಡಚಣದ ಈ ನಿವೃತ್ತ ಮಾಸ್ತರರದಾಗಿತ್ತು ಇವರು 1972ರಲ್ಲಿ 
ಸೊಲ್ಲಾಪುರದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಗಡಿನಾಡ ಸಮ್ಮೇಳನದ 
ಅಧ್ಯಕ್ಷ ಸ್ಥಾನದಲ್ಲಿ ರಾರಾಜಿಸಿದರು. 1979ರಲ್ಲಿ ಕರ್ನಾಟಕ ಎಶ್ವವಿದ್ಯಾಲಯ 


ಹಮ್ಮಿಕೊಂಡ ಆರನೆಯ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ 
ಇಲಕಲ್ಲದಲ್ಲ. ಅಧ್ಯಕ್ಷಸ್ಥಾನ ಇವರದಾಗಿತ್ತು. ಜಮಖಂಡಿಯಲ್ಲಿ ಜರುಗಿದ 


ಇಲ 
ವಿಜಾಪುರ ಜಿಲ್ಲಾ ಎರಡನೆಯ ಸಾಹಿತ ಸಮೇಳನದ ಅಧ್ಯಕ್ಷ ಪಟ 


ಕನಡ ಸಾಹಿತ್ನ ಸಮ್ಮೇಳನದ ಅಧ್ದಕಸ್ಲಾನ, 1993ರಲ್ಲಿ ಕೊಪಳದಲಿ. ಇಡೀ 
8 ವಿ ಮಿ ಥಿ ೧೧೨ Ww ವ) 


ಕನಡ ಕುಲಕೋಟಿಯ ಕೊನೆಯ ಗಠರವವಾಗಿಯೇ ಪರಿಣಮಿಸಿತು. 


ಸಿಂಪಿ ಲಂಗಣ್ಣನವರ 


ಗರತಿಯರ ಹಾಡು 
ಜೀವನ ಸಂಗೀತ 
ಗರತಿಯರ ಬಾಳು 
ಜನಾಂಗದ ಜೀವಾಳ 
ಉತ್ತರ ಕರ್ನಾಟಕದ 
ಜನಪದ ಕಥೆಗಳು 
ಉತರ ಕರ್ನಾಟಕದ 
ಜನಪದ ಗೀತೆಗಳು 
ಜನಪದ ಸಾಹಿತ್ಯದ | 
ಕಿರಿದರೊಳೆ ಪರಿದರ್ಥದ ಚಲಕ 
ಲಾವಣಿಗಳು 

ಹೆಡಿಗೆ ಜಾತ್ರೆ 

ಗರತಿಯ ಬಾಳ ಸಂಹಿತೆ 


3 


31 


ಕತಿಗಳು 
ಲು 
ಭಾರತಕ್ಕೆ ಸ್ವಾತಂತ್ರ್ಯ 
ದೊರೆತುದೇಕೆ? 
ಭಾರತದ ಭವ್ಯ ಸಿದ್ಧಾಂತ 
ೆ ಮಕ್ಕಳಿವರೇನಮ್ಮ 
ಕ ಅಸವ್ಯಸ 
OL 
ಬಾರತ ಸಂಸ್ಥ ತಿಯ ಸಂಘಟನೆ 
K ನಾಟ್ಯಸಾಧನೆ * 


ಸಾಹಿತ್ಯ 'ಸಂಪರ್ಕ 
ಸ ಭಾರತೀಯ ಮಹಾಪುರುಷರು 


ದೇಃ ಶಭಕ್ತಿಯ ಕಥೆಗಳು 

ಬಾಳಿನಲ್ಲಿ ಬೆಳಕು 
ಕನ್ನಡಿಗರ ಕುಲಗುರು 
ದತ್ತ ಸಾಹಿತ್ಯ 


. ಶ್ರೀ ಅರವಿಂದರು 


ಹಳ್ಳಿಯ ಮಹಾತ್ಮ 

ಪ್ರಿಯದರ್ಶಿ ಅಶೋಕ 

ಕನ್ನಡ ಕುಲದೀಪ ಬಸವಣ್ಣನವರು 
ಮದುರ ಚೆನ ರ ಸ್ಮೃತಿಗ ಳು 


ಶ್ರೀತಾಯಿದೇ ನಕ 


ನನಲ ದು ವರ್ಷ 


32 


46. 
4.1. 
48, 
49. 
೨0. 


SI: 


೨2. 
೨ 
೨4. 
೨೨. 
೨6. 
YS 
೨8. 
ವ 
60. 
61. 
02. 
63. 
64. 
6೨. 
66. 
61. 
68. 


69. 
10, 
1 
12 
13, 


ಜಟ ಶ ಫ್ರೈ 
ಓರ 
ಇಬ್ಬ 
ಲ. ಛ್ರಿ ೮ (a 
“da 
ರಪ 
6ಬ 
a § 4 
3 ತೆ 

೧೬ 
ಲ 


೩ ೫ 
Oo 
el 


ಮಹಾಪುರುಷರ 

ಜೀವನ ಪ್ರಸಂಗಗಳು 
ಗಣದಾಸಿ "ವೀರಣ್ಣ 
ಬಬಲೇಶ್ವರದ ಸಾ ಮಿಗಳು 
ತಿರುವಲ್ಲವರ್‌ 
ಅಂದಚಂದ 

ಕವಿ ಮತ್ತು ಕವಿತೆ 


14. 


1೨. 
16. 
11. 
18. 
79. 
80. 
8]. 
82, 
83. 
84. 
8೨. 
86. 
81. 
88. 
89. 
90. 
9]. 
92 
೨, 
94, 
9೨. 
96. 
ಗ 
98. 
೪9. 


100. 
101. 


ಡಾ. ಸಿಂಪಿ ಲಿಂಗಣ್ಣ 


ಗುಡ್ಡಾಪುರದ ದಾನಮ್ಮ 
ನಾಮದೇವ 

ಕಿರುಗನ್ನಡಿ 

ಭಾರತ ಸಮಸ್ಯೆ 

ಬಿಚ್ಚು ಮೊಗ್ಗು 
ರಾಮತೀರ್ಥರ ಪತ್ರಗಳು 
ಮನೆಯಲ್ಲೇ ಮುಕ್ತಿಯ ದಾರಿ 
ಸುಖದ ನೆಲೆ 

ಲೋಬೋ ಲೋಬೋ 
ವಿಶ್ವಾಮಿತ್ರನ ಸಾಹಸ 
ಯೋಗದೀಕ್ಷೆ 

ಧರಕ್ಷೇತ್ರೇ ಕುರುಕ್ಷೇತ್ರೇ 

ಧರ” ಹಾಗೂ ರಾಷ್ಟ್ರೀಯತ್ವ 
ಪೂರ್ಣಯೋಗ 
ಉತ್ತರಪಾಡಾ ಉಪನ್ಯಾಸ 
ದುರ್ಗಾಸ್ತೋತ್ರ 
ಪೂರ್ಣಯೋಗದ ಜೀವಾಳ 
ಸತ್ಯಕಥೆಗಳು 

ಹೊಸ ಪ್ರವಚನಗಳು 
ನಾಗಾಲೋಟ 

ಗೀತೆಯ ಭೂಮಿಕೆ 

ಲೋಕ 
ನಿಖ? 
ಸಥ ಸ 

ಶ್ರೀರಾ ರಾಮಕೃ ಪರಮಹಂಸರು 
ಗುರುಲಿಂಗಜಂಗಮ 
ಮಹಾರಾಜರು 

ಹಾವಿನ ಹಾಳ ಕಲ್ಲಯ್ಯ 
ಢಾಳಿಸಿದ ದೀಪ. 


ಸೆ 


ರಿ 


kx ak 
» 2 
) ತೆ ೭೬ 


ತೆರಿ 


ಲ 


2 
ನ 


| ೪ 


(೮೨ 


ಜಾನಪದ ಗಾರುಡಿಗ ಡಾ. ಸಿಂಪಿ ಲಿಂಗಣ್ಣನವರು ಉತ್ತರ 
ಕರ್ನಾಟಕದ ಅತ್ಯುತ್ತಮ ಜನಪದ ಗೀತೆಗಳನ್ನು ಲಾವಣಿಗಳನ್ನು 
ಸಂಗ್ರಹಿಸಿ, ಸಂಪಾದಿಸಿ, ವ್ಯಾಖ್ಯಾನಿಸಿ, ಪ್ರಕಟಿಸಿ, ಪ್ರಚಾರ 
ಮಾಡಿದವರಲ್ಲಿ ಅಗ್ರಗಣ್ಯರು. ಜೀವನದ ಉದ್ದಕ್ಕೂ ಜಾನಪದವನ್ನೇ 
ಉಸಿರಾಗಿ ಬದುಕಿದರು. ತಮ್ಮ ಕಾಲದ ಹಿರಿಯರಿಗೆ, ಕಿರಿಯರಿಗೆ, 
ನಗರದವರಿಗೆ, ಹಳ್ಳಿಗರಿಗೆ ಜಾನಪದದ ಹುಚ್ಚು ಹಿಡಿಸಿದರು. 
ಜಾನಪದ ಸೊಗಸನ್ನು ವಿವಿಧ ರೀತಿಯಲ್ಲಿ ಪ್ರಚಾರ ಪಡಿಸಿದರು. 
ಜನಪದ ಲಾವಣಿ ಸಾಹಿತ್ಯದ ಬಗೆಗೆ ಅವರದು ಖಚಿತ ನಿಲವು. ಭಾಷಿಕ 
ಜಾನಪದವನ್ನು ಸಹಜವಾಗಿ, ಸಮಯೋಜಿತವಾಗಿ, ಸ್ವಾರಸ್ಯವಾಗಿ 
ಬಳಸುತ್ತಿದ್ದರು. ಕೇವಲ ಶಾಲಾಮಾಸ್ತರಾಗಿ ಜಾನಪದ ಕ್ಷೇತ್ರಕ್ಕೆ 
ಅವರು ಸಲ್ಲಿಸಿದ ಸೇವೆ ಅಮೋಘ; ಪಡೆದ ಜನಮನ್ನಣೆ ಅತ್ಯಮೂಲ್ಯ. 


ಸಿಂಪಿ ಲಿಂಗಣ್ಣನವರು ಶ್ರೀ ಅರವಿಂದ ಶ್ರೀಮಾತೆಯರ ಆರಾಧಕರು. 
ಅವರು ಜಾನಪದ ಗ್ರಂಥಗಳನ್ನಷ್ಟೇ ಅಲ್ಲದೆ ಇತರ ಗ್ರಂಥಗಳನ್ನೂ 
ಬರೆದು ಹೆಸರಾಗಿದ್ದಾರೆ. ಅಂಥ ವಿಶಿಷ್ಟ ಸಜ್ಜನ ಸಾಹಿತಿಯ ಸಂಕ್ಷಿಪ್ತ 
ಪರಿಚಯವನ್ನು ಪ್ರಸ್ತುತ ಗ್ರಂಥದಲ್ಲಿ ಕಾಣಬಹುದು. 


ಪ್ರೊ. ಡಿ. ಲಿಂಗಯ್ಯ 


A Je Hi ತ 


ಕರ್ನಾಟಕ ಜಾನಪದ ಪರಿಷತ್ತು 
ಬೆಂಗಳೂರು 





